ಕರ್ನಾಟಿಕ ವಿಧಾನ ಪರಿಷತ್ತು 


ಕೊಡಗು ಜಿಲ್ಲೆಯಲ್ಲಿ 2018 ಮತ್ತು 2019ನೇ 
ವರ್ಷದಲ್ಲಿ ಸಂಭವಿಸಿದ ಭೂಕುಸಿತ ಹಾಗೂ 
ಪ್ರವಾಹದಿಂದ ಲೋಕೋಪಯೋಗಿ 
ಇಲಾಖೆಯ ಅಡಿಯಲ್ಲಿ ಬರುವ ಹಲವಾರು 
ರಸ್ತೆ ಮತ್ತು ಸೇತುವೆಗಳು ಹಾಳಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


| ಬಂದಿದ್ದಲ್ಲಿ, 2019-2020ನೇ' ಆರ್ಥಿಕ 
ವರ್ಷದಲ್ಲಿ ಜಿಲ್ಲೆಯಲ್ಲಿ ಕೈಗೊಂಡಿರುವ 
ಕಾಮಗಾರಿಗಳು ಯಾವುವು; ಸದರಿ 
ಕಾಮಗಾರಿಗಳಿಗೆ ನಿಗಧಿಯಾಗಿರುವ 
ಅನುದಾನವೆಷ್ಟು; ಇದುವರೆವಿಗೂ 
ಬಿಡುಗಡೆಯಾಗಿರುವ ಅನುದಾನದ 


ವಿವರಗಳೇನು; ಸದರಿ ಕಾಮಗಾರಿಗಳ ಪ್ರಗತಿ 
ಯಾವ ಹಂತದಲ್ಲಿದೆ? 


ಲೋಣಇ/261/ಐಎಫಘ್‌ಎ/2020 (ಇ-ಕಚೇರಿ) 


| ಕೊಡಗು ಜಿಲ್ಲಾಡಳಿತದ ವತಿಯಿಂದ ಎನ್‌ಡಿಆರ್‌ಎಫ್‌ ಆಡಿ 
| ಒದಗಿಸಿದ ರೂ.90.65 ಲಕ್ಷದಲ್ಲಿ 59 ತುರ್ತು ದುರಸ್ತಿ| 


140ನೇ ಅಧಿವೇಶನ 
ಚುಕ್ಕೆ ರಹಿತ ಪ್ರಶ್ನೆ ಸ೦ಖ್ಯೆ 856 
ಸದಸ್ಯರ ಹೆಸರು ಶ್ರೀಮತಿ ಎಸ್‌.ವೀಣಾ ಅಚ್ಚಯ್ಯ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ದಿನಾಂಕ - 11-03-2020 
ಉತ್ತರಿಸುವ ಸಚಿವರು ಮಾನ್ಯ ಉಪಮುಖ್ಯಮಂತಿಗಳು ಹಾಗೂ 
ಲೋಕೋಪಯೋಗಿ ಸಚಿವರು 
ಪಶ್ನೆ ಉತ್ತರ 


ಹೌದು, ಸರ್ಕಾರದ ಗಮನಕ್ಕೆ ಬಂದಿದೆ. 


ಕೊಡಗು ಜಿಲ್ಲೆಯಲ್ಲಿ 2019-20ನೇ ಸಾಲಿನ ಆಗಸ್ಟ್‌ 2019ರ 
ಮಾಹೆಯಲ್ಲಿ ಪ್ರಕೃತಿ ವಿಕೋಪದಿಂದ ಹಾನಿಯಾಗಿದ್ದ ರಸ್ತೆ ಹಾಗೂ 
ಸೇತುವೆಗಳ ತುರ್ತು ದುರಸ್ತಿ ಕಾಮಗಾರಿಗಳಿಗೆ | 
ಲೋಕೋಪಯೋಗಿ ಇಲಾಖೆಯಿಂದ ರೂ.723888 ಲಕ್ಷ; 
ಅನುದಾನ ಬಿಡುಗಡೆ ಮಾಡಿದ್ದು, ಸದರಿ ಅನುದಾನದಲ್ಲಿ 93 
ಕಾಮಗಾರಿಗಳನ್ನು  ಕೈಗೆತ್ತಿಕೊಳ್ಳಲಾಗಿದೆ. ಈ ಪೈಕಿ 36; 
ಕಾಮಗಾರಿಗಳು ಮುಕ್ತಾಯಗೊಂಡಿದ್ದು, ಉಳಿದ ಕಾಮಗಾರಿಗಳು 
ಪ್ರಗತಿಯಲ್ಲಿರುತ್ತವೆ. ಅಲ್ಲದೆ, ರಾಜ್ಯ ಹೆದ್ದಾರಿ ಅಭಿವೃದ್ಧಿ 
ಯೋಜನೆಯ ಹಂತ-4 ರಡಿ 2019-20ನೇ ಸಾಲಿನಲ್ಲಿ ಒಟ್ಟು 
26.24 ಕಿಮೀ ಉದ್ದದ ರಸ್ತೆಗಳನ್ನು ರೂ.3216.92 ಲಕ್ಷ | 
ಅಂದಾಜು ಮೊತ್ತದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ. ಕಾಮಗಾರಿಗಳ | 
ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಿದೆ. 


ಕಾಮಗಾರಿಗಳನ್ನು ಕೈಗೆತ್ತಿಕೊಂಡು ಪೂರ್ಣಗೊಳಿಸಲಾಗಿರುತ್ತದೆ. 
ಕಾಮಗಾರಿಗಳ ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಿದೆ. 


ಕೊಡಗು ಜಿಲ್ಲೆ ವ್ಯಾಪ್ತಿಯಲ್ಲಿ ಹಾನಿಗೊಳಗಾಗಿರುವ ರಸ್ತೆಗಳ 
ಪೂರ್ಣ ದುರಸ್ತಿಗಾಗಿ ಜಿಲ್ಲಾಡಳಿತದಿಂದ ಒದಗಿಸಿದ 
ರೂ.2847.00 ಲಕ್ಷ ಮೊತ್ತದಲ್ಲಿ 42 ಕಾಮಗಾರಿಗಳನ್ನು 
ಕೈಗೊಳ್ಳಲಾಗಿರುತ್ತದೆ. ಕಾಮಗಾರಿಗಳ ವಿವರಗಳನ್ನು ಅನುಬಂಧ-3 


ರಲ್ಲಿ ಒದಗಿಸಿದೆ. 
A 


(ಗೋವಿ ೦ ಕಾರಜೋಳ) 
ಉಪಮುಖ್ಯಮಂತ್ರಿಗಳು ಹಾಗೂ 
ಲೋಕೋಪಯೋಗಿ ಸಚಿವರು 


ನಮೂನೆ - 1 


ಲೋಕೋಪಯೋಗಿ ಇಲಾಖೆ, ಕೊಡಗು ವಿಭಾಗಕ್ಕೆ ಸಂಬಂಧಿಸಿದಂತೆ 2019-20 ನೇ ಸಾಲಿನಲ್ಲಿ ಪ್ರಾಕೃತಿಕ ವಿಕೋಪ / ನೆರೆಹಾವಳಿಯಿಂದ ಹಾನಿಗೀಡಾದ ರಸ್ತೆ ಮತ್ತು ಸೇತುವೆಗಳ ತುರ್ತು ದುರಸ್ಥಿ ಮಾಡುವ ಕಾಮಗಾರಿಗಳ 


ವಿವರಗಳು (ನವೆಂಬರ್‌-2019 ರ ಅಂತ್ಯಕ್ಕೆ) 


|] “gd 
LAW 1 


613/2020 
WW | ಪಗ ಅರ್ಥಿಕ ಪ್ರಗತಿ (ರೂ.ಲಕ್ಷಗಳಲ್ಲಿ) 
ಪ್ರವಾಹನದಲ್ಲಿ 
ಪ್ರಾರಂಭಿಸಬೆ ಪ್ರವಾಹನದಲ್ಲಿ ಹಾನಿಗೀಡಾಗಿರುವ 
ಸನು| ತಲು ಒಟ್ಟು | ಪ್ರಾರಂಭಿಸಿರುವ ಪ್ರಗತಿಯಲ್ಲಿರುವ ಹಾನಿಗೀಡಾದ ಕಾಮಗಾರಿಗಳಿಗೆ ತಿರುವಳಿಯಾಗ 
ಸಂಖ್ಯ "ಳೆ 2ರ | ಧ್ರಾಮಗಾರಿಗಳ | ಕಾಮಗಾರಿಗಳ ಸೂರ್ಣಗೊಂಡಿರುವ | ಕಾಮಗಾರಿಗಳ ಮವ | ಅಂದಾಡೆಸಲಾಗಿ | ಸಾಮುಗಾರಿಗಳಿಗೆ | ಲಕಶೀರ್ಷಿಕ 30546 | ಬೇಕಾಗಿರುವ | ನೆಚ್ಚ ಷರಾ 
ಸಂಖ್ಯೆ ಸಂಖ್ಯೆ | ಖೈ | ಬೈ Kp ಟ್ಟು ನಷ್ಟ ಧಿಪಡಿಸಲಾದ | ಅಡಿಯಲ್ಲಿ ವಿಭಾಗವಾರು | ಬಿಲ್ಲುಗಳ ಮೊತ್ತ 
ಖೈ ಅನುದಾನ ನಿಗಧಿಪಡಿಸಲಾದ ಮರು 
ಹಂಚಿಕೆ ಅನುದಾನ 
; 2 3 10 11 12 13 14 
1 ಮಡಿಕೇರಿ 1838.88 1838.88 0.00 — 269.81 
— | 
2 ಸೋಮವಾರಪೇಟೆ 2400.00 2400.00 0.00 — 319.46 
ವೀರಾಜಪೇಟೆ 3000.00 3000.00 0.00 — 299,66 


ಲೋಕೋಪಯೋಗಿ ಇಲಾಖೆ, ಕೊಡಗು ವಿಭಾಗಕ್ಕೆ ಸಂಬಂಧಿಸಿದಂತೆ 2019-20 ನೇ ಸಾಲಿನ ಆಗಸ್ಟ್‌ ಮಾಹೆಯಲ್ಲಿ ಅತಿವೃಷ್ಟಿ ಹಾಗೂ ನೆರೆಹಾವಳಿಯಿಂದ ಹಾನಿಗೊಳಗಾದ ರಸ್ತೆ ಮತ್ತು ಸೇತುವೆಗಳ ದುರಸ್ಥಿ 
ಕಾಮಗಾರಿಗಳ ವಿವರಗಳು 


ki J ಕ p 5 SL 4 ಸ 
ಮಡಿಕೇರಿ ತಾಲ್ಲೂಕಿನ ವಿರಾಜಪೇಟೆ-ಬೈಂದೂರು ರಸ್ವೆ 
ಮಡಿಕೇರಿ |ಮಡಿಕೇರಿ [ರಾ.ಹೆ ಕಿ.ಮೀ 17.50 ರಲ್ಲಿ ಭಾರಿ ಮಳೆಯಿಂದಾಗಿ 0.02 20.00 ಶ್ರೀ. ಮಜೀದ್‌ ಕೆ.ಎ ಕಾಮಗಾರಿ ಪೂರ್ಣಗೊಂಡಿದೆ 
ಹಾನಿಯಾಗಿರುವ ಬಾಗಗಳ ದುರಸ್ಥಿ ಕಾಮಗಾರಿ 
ಮಡಿಕೇರಿ ತಾಲ್ಲೂಕಿನ ವಿರಾಜಪೇಟೆ-ಬೈಂದೂರು ರಸ್ತೆ 
2 ಮಡಿಕೇರಿ |ಮಡಿಕೇರಿ |ರೂಹೆ ಕಿ.ಮೀ 2190ರಲ್ಲಿ ಭಾರಿ ಮಳೆಯಿಂದಾಗಿ 0.015 15.00 ಶ್ರೀ. ಅರ್‌ಮೊಗಂ ಕಾಮಗಾರಿ ಪೂರ್ಣಗೊಂಡಿದೆ 


ಕುಸಿದಿರುವ ರಸ್ತೆಯ ಭಾಗಕ್ಕೆ ತಡೆಗೋಡೆ ನಿರ್ಮಾಣ 


ಮಡಿಕೇರಿ ತಾಲ್ಲೂಕಿನ ವಿರಾಜಪೇಟೆ-ಬೈಂದೂರು ರಸ್ತೆ 


3 ಮಡಿಕೇರಿ |ಮಡಿಕೇರಿ ರಾ.ಹೆ ಕಿಮೀ 38.80ರಲ್ಲಿ ಭಾರಿ ಮಳೆಯಿಂದಾಗಿ 0.025 45,00 ಶ್ರೀ. ಕೆ.ಏ. ಸುಬ್ರಮಣಿ ತಳಪಾಯದ ಕೆಲಸ ಪ್ರಗತಿಯಲ್ಲಿದೆ 
ಕುಸಿದಿರುವ ರಸ್ತೆಯ ಭಾಗಕ್ಕೆ ತಡೆಗೋಡೆ ನಿರ್ಮಾಣ 


ಮಡಿಕೇರಿ ತಾಲ್ಲೂಕಿನ ಮಡಿಕೇರಿ-ಕುಟ್ಟ ರಸ್ತೆ ಕಿ.ಮೀ 
4 ಮಡಿಕೇರಿ |ಮಡಿಕೇರಿ [ರಾ.ಹೆ 100ರಲ್ಲಿ ಭಾರಿ ಮಳೆಯಿಂದಾಗಿ ಕುಸಿದಿರುವ ರಸ್ತೆಯ 0.02 20.00 ಶ್ರೀ.ಸತೀಶ್‌ ಕಾಮಗಾರಿ ಪೂರ್ಣಗೊಂಡಿದೆ 


ಭಾಗಕ್ಕೆ ತಡೆಗೋಡೆ ನಿರ್ಮಾಣ 


ಮಡಿಕೇರಿ ಶಾಲ್ಲೂಕಿನ ಮಡಿಕೇರಿ-ಕುಟ್ಟ ರಸ್ತೆ ಕಿ.ಮೀ 


5 | 1.50ರಲ್ಲಿ ಭಾರಿ ಮಳೆಯಿಂದಾಗಿ ಕುಸಿದಿರುವ ರಸ್ತೆಯ f 20.00 ಶ್ರೀ. ಎಂ.ಕೆ. ಪೂಣಚ್ಚ ಕಾಮಗಾರಿ ಪೂರ್ಣಗೊಂಡಿದೆ 
ಭಾಗಕ್ಕೆ ತಡೆಗೋಡೆ ಹಾಗೂ ಮೋರಿ ನಿರ್ಮಾಣ 


ಮಡಿಕೇರಿ ತಾಲ್ಲೂಕಿನ ಹುಣಸೂರು-ತಲಕಾವೇರಿ ರಸ್ತೆ 
pe ಕಿ.ಮೀ 105.60ರಲ್ಲಿ ಭಾರಿ ಮಳೆಯಿಂದಾಗಿ ಸೇತುವೆ 


. 30. . ಎಂ.ಕೆ. ಪ ಕಾಮಗಾರಿ ಪೂರ್ಣಗೊಂಡಿದೆ. 
ಅಪ್ರೋಚ್‌ ಜರಿದಿರುವ ಭಾಗಕ್ಕೆ ಮೋರಿ ಹಾಗೂ 0,00 ಶ್ರೀ. ಎಂ.ಕೆ: ೂಣಚ್ಛ 


ತಡೆಗೋಡೆ ನಿರ್ಮಾಣ 


He 
[re p> w 


ಮಡಿಕೇರಿ ತಾಲ್ಲೂಕಿನ ಹುಣಸೂರು-ತಲಕಾವೇರಿ ರಸ್ತೆ 
ಕಿ.ಮೀ 117.45ರಲ್ಲಿ ಭಾರಿ ಮಳೆಯಿಂದಾಗಿ ಜರಿದಿರುವ 
ಭಾಗಕ್ಕೆ ಮೋರಿ ಹಾಗೂ ತಡೆಗೋಡೆ ನಿರ್ಮಾಣ 


ಮಡಿಕೇರಿ ತಾಲ್ಲೂಕಿನ ಹುಣಸೂರು-ತಲಕಾವೇರಿ ರಸ್ತೆ 
ಕಿ.ಮೀ 76.00 ರಿಂದ ಕಿ.ಮೀ. 78.00 ರ ವರೆಗೆ ರಸ್ತೆ 2.00 


ವ್ಯ ದ್ಧಿ. 


ಮಡಿಕೇರಿ ತಾಲ್ಲೂಕಿನ ವಿರಾಜಪೇಟೆ-ಬೈಂದೂರು ರಸ್ತೆ 
ಕಿ.ಮೀ 27.00 ರಿಂದ ಕಿ.ಮೀ. 27.50 ವರೆಗೆ ಭಾರಿ 
ಮಳೆಯಿಂದಾಗಿ ಹಾನಿಯಾಗಿರುವ ರಸ್ತೆಯ ಅಭಿವೃದ್ಧಿ 
ಕಾಮಗಾರಿ 


ಮಡಿಕೇರಿ |ರೂ.ಹೆ 


ಮಡಿಕೇರಿ ತಾಲ್ಲೂಕಿನ ವಿರಾಜಪೇಟೆ-ಬೈಂದೂರು ರಸ್ತೆ 
ಕಿ.ಮೀ 28.00 ರಿಂದ ಕಿ.ಮೀ. 28.50 ವರೆಗೆ ಭಾರಿ 
ಮಳೆಯಿಂದಾಗಿ ಹಾನಿಯಾಗಿರುವ ರಸ್ತೆಯ ಅಭಿವೃದ್ಧಿ 
ಕಾಮಗಾರಿ 


100.00 


100.00 


ಶ್ರೀ. ಇಕೆ ಖಾದರ್‌ 


ಬಿ.ವೈ ರಾಜೇಶ್‌ 


ಶ್ರೀ. ವಿ.ಟಿ.ದಿನೇಶ್‌ 


ಶ್ರೀ ಎನ್‌.ಯತೀಶ್‌ 


ಎಲ್‌.ಒ.ಎ ನೀಡಲಾಗಿದೆ: 


ಕ ‘ ಸೋಮವಾರಪೇಟೆ ತಾಲೂಕು ವಿರಾಜಪೇಟೆ- 
ಮಡಿಕೇರಿ ೇ ರಂಜ್ಯ ಹೆದ್ದಾರಿ ಬೈಂದೂರು ರಸ್ತೆಯ ಕಿ.ಮೀ. 42.30 ರಲ್ಲಿ ರಕ್ಷಣ 0.05 95.00 


ಗೋಡೆ ನಿರ್ಮಾಣ. 
cl 


WY 


ಸೋಮವಾರಪೇಟೆ ತಾಲೂಕು ವಿರಾಜಪೇಟೆ- 


ರವರೆಗೆ ರಕ್ಷಣ ಕೆಲಸ. 


ಸೋಮವಾರಪೇಟೆ ತಾಲೂಕು ವಿರಾಜಪೇಟೆ- 
ಮಡಿಕೇರಿ 
ರವರೆಗೆ ರಕ್ಷಣ ಕೆಲಸ. 


ಸೋಮವಾರಪೇಟೆ ತಾಲೂಕು ವಿರಾಜಪೇಟೆ- 
ಬೈಂದೂರು ರಸ್ತೆಯ ಕಿ.ಮೀ. 50.20 ರಲ್ಲಿ ರಕ್ಷಣ 
ಗೋಡೆ ನಿರ್ಮಾಣ. 


ಮಡಿಕೇರಿ 


ಬೈಂದೂರು ರಸ್ತೆಯ ಕಿ.ಮೀ. 82.15 ರಲ್ಲಿ ರಕ್ಷಣ 
ಸ 
ಗೋಡೆ ನಿರ್ಮಾಣ. 


ಮಡಿಕೇರಿ 


+] ಮಡಿಕೇರಿ 


ie 


ಕಿ.ಮೀ. 10.50 ರಿಂದ 14.00 ರವರೆಗೆ ಆಯ್ದ 


ರಸೆಯ ಕಿ.ಮೀ. 36.00 ರಿಂದ 40.00 ರವರೆಗೆ 
ಮಡಿಕೇರಿ ಕ 


ಸೋಮವಾರ 
ಮಡಿಕೇರಿ ರಾಜ್ಯ ಹೆದ್ದಾರಿ 


ಅಭಿವೃದ್ಧಿ 


ಸೋಮವಾರಪೇಟೆ ತಾಲೂಕು ಹಿರಿಸಾವೆ-ಚೆಟ್ಟಳ್ಳಿ 
ರಸ್ತೆಯ ಕಿ.ಮೀ. 147.20 ರಲ್ಲಿ ರಕ್ಷಣ ಗೋಡೆ 
ನಿರ್ಮಾಣ. 


ಪೇಟೆ 
ಸೋಮವಾರಪೇಟೆ ತಾಲೂಕು ವಿರಾಜಪೇಟೆ- 
ಸೋಮವಾರ £ 
ಮಡಿಕೇರಿ ಪೇಟೆ ರೌಜ್ಯ ಹೆದ್ದಾರಿ ಬೈಂದೂರು ರಸ್ತೆಯ ಕಿ.ಮೀ. 42.35 ರಿಂದ 42.70 0.35 15.00 
ರವರೆಗೆ ಕಾಂಕ್ರೀಟ್‌ ಚರಂಡಿ ನಿರ್ಮಾಣ. 
ಸೋಮವಾರಪೇಟೆ ತಾಲೂಕು ವಿರಾಜಪೇಟೆ- | 
ಸೋಮವಾರ Fe 3 | 
3 ಮಡಿಕೇರಿ ತೀಟ |ರಂಜ್ಯಹೆದ್ದಾಂ ಬೈಂದೂರು ರಸ್ತೆಯ ಕಿ.ಮೀ. 43.20 ಹಾಗೂ 52.30 0,20 25.00 |B.C. Muralidhar 
ರಲ್ಲಿ ರಕ್ಷಣ ಕೆಲಸ. 


ಬೈಂದೂರು ರಸ್ತೆಯ ಕಿ.ಮೀ. 45.20 ರಿಂದ 45.50 0.30 


ರೊಜ್ಯ ಹೆದ್ದಾರಿ] ಬೈಂದೂರು ರಸ್ತೆಯ ಕಿ.ಮೀ. 46.00 ರಿಂದ 47.00 


ಸೋಮವಾರಪೇಟೆ ತಾಲೂಕು ಮಡಿಕೇರಿ-ಕುಟ್ಟ ರಸ್ತೆಯ 
ಭಾಗಗಳಲ್ಲಿ ಮಳೆಯಿಂದ ಹಾನಿಯಾದ ರಸ್ತೆ ಅಭಿವೃದ್ಧಿ 
ಸೋಮವಾರಪೇಟೆ ತಾಲೂಕು ಕೊಣನೂರು-ಮಾಕುಟ್ಟ 


ಆಯ್ದ ಭಾಗಗಳಲ್ಲಿ ಮಳೆಯಿಂದ ಹಾನಿಯಾದ ರಸ್ತೆ 


ಸೋಮವಾರಪೇಟೆ ತಾಲೂಕು ಬೆಂಗಳೂರು-ಜಾಲ್ಲೂರು 
ರಸ್ತೆಯ ಕಿ.ಮೀ. 240.00 ರಿಂದ 241.00 ರವರೆಗೆ 
ಆಯ್ದ ಭಾಗಗಳಲ್ಲಿ ಮಳೆಯಿಂದ ಹಾನಿಯಾದ ರಸ್ತೆ 


B. R. Yogesh 


ದಿ:17.02.2020 ರಂದು ತಾಂತ್ರಿಕ ಬಿಡ್‌ 
ಅನುಮೋದನೆಗಾಗಿ ವೃತ್ತ ಕಛೇರಿಗೆ 


30.00 


V. A.-Lawrance 


— 
40.00 A. T. Aleepu 


40.00 R. C.Ganesh 


40.00 ©. M. Santhosh 
Kumar 


V T Dinesh 
Kumar 


4.00 500.00 |Purushotham Rai 


0.02 


125.00 NS Rajendra 


ಆರ್ಥಿಕ ಬಿಡ್ಜ್‌ ವೃತ್ತ ಕಛೇರಿಯಲ್ಲಿ 


ಆರ್ಥಿಕ ಬಿಡ್ಸ್‌ ವೃತ್ತ ಕಛೇರಿಯಲ್ಲಿ 


ಸಲ್ಲಿಸಲಾಗಿದೆ 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 
ಕಾಮಗಾರಿ ಪೂರ್ಣಗೊಂಡಿದೆ. 
ಪ್ರಗತಿಯಲ್ಲಿದೆ 


ಕಾಮಗಾರಿ ಪೂರ್ಣಗೊಂಡಿದೆ. 


ಪರಿಶೀಲನೆಯಲ್ಲಿದೆ. 


ಪರಿಶೀಲನೆಯಲ್ಲಿದೆ. 
ಪ್ರಗತಿಯಲ್ಲಿದೆ 


ಆರ್ಥಿಕ ಬಿಡ್ಸ್‌ ವೃತ್ತ ಕಛೇರಿಯಲ್ಲಿ 
ಪರಿಶೀಲನೆಯಲ್ಲಿದೆ. 


ವಿರಾಜಪೇಟೆ | ವಿರಾಜಪೇಟೆ 


ವಿರಾಜಪೇಟೆ 


ವಿರಾಜಪೇಟೆ 


ವಿರಾಜಪೇಟೆ 


ವಿರಾಜಪೇಟೆ-ಬೈಂದಾರು ರಾಜ್ಯ ಹೆದ್ದಾರಿ ಸರಪಳಿ 
5 [11.50 ರಲ್ಲಿ ಸೇತುವೆ ಅಪ್ರೋಚ್‌ ರಸ್ತೆಗಳ ದುರಸ್ತಿ 
ಹಾಗೂ ಸಂರಕ್ಷಣಾ ಕಾಮಗಾರಿ. 


ಕೊಣನೂರು-ಮಾಕುಟ್ಟ ರಾಜ್ಯ ಹೆದ್ದಾರಿ 91ರ ಸರಪಳಿ 
80.10 ರಿಂದ 80.20 ರಲ್ಲಿ ಕುಸಿದ ರಸ್ತೆ ಬದಿಯ 
ತಾತ್ಕಾಲಿಕ ದುರಸ್ತಿ ಹಾಗೂ ಬದಲಿ ರಸ್ತೆ ನಿರ್ಮಾಣ. 


ಕೊಣನೂರು-ಮಾಕುಟ್ಟ ರಾಜ್ಯ ಹೆದ್ದಾರಿ 9ರ ಸರಪಳಿ 
77.20 ರಿಂದ 77.25 ರಲ್ಲಿ ಕುಸಿದ ರಸ್ತೆ ಬದಿಯ 
ದುರಸ್ತಿ. 


ವಿರಾಜಪೇಟೆ 


ವಿರಾಜಪೇಟೆ 


ಕೊಣನೂರು-ಮಾಕುಟ್ಟ ರಾಜ್ಯ ಹೆದ್ದಾರಿ 9ರ ಸರಪಳಿ 
77.40 ರಿಂದ 77.450 ರಲ್ಲಿ ಕುಸಿದ ರಸ್ತೆ ಬದಿಯ 
ದುರಸ್ತಿ ಹಾಗೂ ಬದಲಿ ರಸ್ತೆ ನಿರ್ಮಾಣ. 


ಕೊಣನೂರು-ಮಾಕುಟ್ಟ ರಾಜ್ಯ ಹೆದ್ದಾರಿ ಕಿಮೊ, 93.60 
ರಲ್ಲಿ ಭಾರಿ ಮಳೆಯಿಂದ ಕುಸಿದಿರುವ ರಸ್ತೆ ಬದಿಗೆ 
ರಕ್ಷಣಾ ಕಾಮಗಾರಿ, 


ಕೊಣನೂರು-ಮಾಕುಟ್ಟ ರಾಜ್ಯ ಹೆದ್ದಾರಿ 91ರ ಸರಪಳಿ 
66.70 ರಲ್ಲಿ ಭಾರಿ ಮಳೆಯಿಂದ ಕುಸಿದಿರುವ ರಸ್ತೆ 
ಬದಿಗೆ ರಕ್ಷಣಾ ಕಾಮಗಾರಿ. 


ವಿರಾಜಪೇಟೆ | ವಿರಾಜಪೇಟೆ 


ವರಾಜಪೇಟೆ | ವಿರಾಜಪೇಟೆ 


WE Ws 


ಮಡಿಕೇರಿ-ಕುಟ್ಟ ರಾಜ್ಯ ಹೆದ್ದಾರಿ 89ರ ಸರಪಳಿ 
66.550 ರಲ್ಲಿ ಮಳೆಯಿಂದ ಹಾನಿಯಾದ ಭಾಗದಲ್ಲಿ 
ರಸ್ತೆ ವಿಸ್ತರಣೆ ಕಾಮಗಾರಿ ಹಾಗೂ ಕಾಂಕ್ರಿಟ್‌ ಚರಂಡಿ 
ನಿರ್ಮಾಣ 


0.04 


ಮಡಿಕೇರಿ-ಕುಟ್ಟ ರಾಜ್ಯ ಹೆದ್ದಾರಿ 89ರ ಸರಪಳಿ 58.30 
ರಲ್ಲಿ ಮಳೆಯಿಂದ ಹಾನಿಯಾದ ಭಾಗದಲ್ಲಿ ತಡೆಗೋಡೆ 
ನಿರ್ಮಾಣ ಹಾಗೂ ಕಾಂಕ್ರಿಟ್‌ ಚರಂಡಿ ನಿರ್ಮಾಣ 


ಹುಣಸೂರು-ತಲಕಾವೇರಿ ರಾಜ್ಯ ಹೆದ್ದಾರಿ 90ರ 
ಸರಪಳಿ 49.00 ರಲ್ಲಿ ಮಳೆಯಿಂದ ಹಾನಿಯಾದ 
ಭಾಗದಲ್ಲಿ ರಸ್ತೆಯ ಸಂರಕ್ಷಣಾ ಕಾಮಗಾರಿ. 


ಕೊಣನೂರು-ಮಾಕುಟ್ಟ ರಾಜ್ಯ ಹೆದ್ದಾರಿ 9ರ ಸರಪಳಿ 
75.50 ರಲ್ಲಿ ವೆಸ್ಟ್‌ವೇರ್‌ ನಿರ್ಮಾಣ ಹಾಗೂ 
ಸಂರಕ್ಷಣಾ ಕಾಮಗಾರಿ. 


ವಿರಾಜಪೇಟೆ 


ಕೊಣನೂರು-ಮಾಕುಟ್ಟ ರಾಜ್ಯ ಹೆದ್ದಾರಿ 91ರ ಸರಪಳಿ 
62.00 ರಲ್ಲಿ ಭಾರಿ ಮಳೆಯಿಂದ ಕುಸಿದಿರುವ ರಸ್ತೆ 
ಬದಿಗೆ ರಕ್ಷಣಾ ಕಾಮಗಾರಿ, 


0.02 


ಶ್ರೀ. ಎನ್‌.ಬಿ.ನವೀನ್‌ 


ಶ್ರೀ.ಎಂ.ನಟರಾಜ್‌ 


ಶ್ರೀ.ಟಿ.ಟಿ. ರಮೇಶ್‌ 


ಶ್ರೀ.ಎಂ.ಎನ್‌. 
ರಮೇಶ್‌ ಕುಮಾರ್‌ 


ಶೀ.ಟಿ.ಎನ್‌, ಆರ್ಮುಗಂ 


ಶ್ರೀ ಕೆ.ಎಂ.ಮಾರ್ಷಲ್‌ 


ಶ್ರೀ.ಸಿ.ಸಿ, ವಿನ್ನೆಂಟ್‌ 


ತಡೆಗೋಡೆಯ ಕಾಮಗಾರಿ 
ಪೂರ್ಣಗೊಂಡಿದ್ದು, ಕಾಂಕ್ರೀಟ್‌ ರಸ್ತೆ 
ಕಾಮಗಾರಿ ಪ್ರಗತಿಯಲ್ಲಿದೆ. 


ಕಾರ್ಯದೇಶ ನೀಡಲಾಗಿದೆ, ಕಾಮಗಾರಿ 
ಪುಗತಿಯಲ್ಲಿದೆ.. 


ಕಾಮಗಾರಿ ಪೂರ್ಣಗೊಂಡಿದೆ. 


ಎಲ್‌.ಒ.ಎ ನೀಡಲಾಗಿದೆ. ಗ 
ತಡೆಗೋಡೆ ಹಾಗೂ ಕಾಂಕ್ರೀಟ್‌ ಚರಂಡಿ 
ನಿರ್ಮಾಣ ಕಾಮಗಾರಿ ಮುಗಿದಿದೆ. ರಸ್ತೆ 

ಕೆಲಸ ಪ್ರಗತಿಯಲ್ಲಿದೆ. 


ತಡೆಗೋಡೆ ಪೂರ್ಣಗೊಂಡಿದ್ದು ಪಿಚ್ಚಿಂಗ್‌ 
ಕಾಮಗಾರಿ ಪ್ರಗತಿಯಲ್ಲಿದೆ. 


ಕಾಂಕ್ರೀಟ್‌ ಚರಂಡಿ ಕಾಮಗಾರಿ 
ಪೂರ್ಣಗೊಂಡಿದ್ದು, ತಡೆಗೋಡೆ ನಿರ್ಮಾಣ 
ಕಾಮಗಾರಿ ಅಚಿತಿಮ ಹಂತದಲ್ಲಿದೆ. 


ಎಲ್‌.ಒ.ಎ ನೀಡಲಾಗಿದೆ: 


ಕಾಮಗಾರಿ ಪೊರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಮಡಿಕೇರಿ ಕುಟ್ಟ ರಾಜ್ಯ ಹೆದ್ದಾರಿ 89ರ ಸರಪಳಿ 86.00 
ರಿಂದ 86.40ರವರೆಗೆ ಭಾರಿ ಮಳೆಯಿಂದ ಹಾನಿಯಾದ 
ಭಾಗದಲ್ಲಿ ಕಾಂಕ್ರಿಟ್‌ ರಸ್ತೆ ನಿರ್ಮಾಣ 


ಹುಣಸೂರು-ತಲಕಾವೇರಿ ರಾಜ್ಯ ಹೆದ್ದಾರಿ 90ರ 
ಸರಪಳಿ 25.60 ರಿಂದ 37.50 ರವರೆಗೆ ಭಾರಿ 
ಮಳೆಯಿಂದ ಹಾನಿಯಾದ ಭಾಗದಲ್ಲಿ ರಸ್ತೆ ದುರಸ್ತಿ. 


'ಮಡಿಕೇರಿ-ಕುಟ್ಟ ರಾಜ್ಯ ಹೆದ್ದಾರಿ 89ರ ಸರಪಳಿ 48.40 


ಶ್ರೀ.ಪ್ರೇಮ್‌ ಕುಮಾರ್‌ 
ಎಂ.ಪಿ 


& ಕಾರ್ಯದೇಶ ನೀಡಲಾಗಿದೆ. ಕಾಮಗಾರಿ 
ಪ್ರಗತಿಯಲ್ಲಿದೆ. 


ತೊಂತ್ರಿಕ ಬಿಡ್ಡ್‌ ಅನುಮೋದನೆಗೆ ವೃತ್ತ 
ಕಛೇರಿಗೆ ಸಲ್ಲಿಸಲಾಗಿದೆ. 


ವರಾಜಪೇಟೆ | ವಿರಾಜಪೇಟೆ 


11.90 500.00 


ರಾಜ್ಯ ಅರ್ಥಿಕ ಬಿಡ್ಡ್‌ ಅನುಮೋದನೆಗೆ ವೃತ್ತ 
% p 3 
ವಿರಾಜಪೇಟೆ ಹೆದ್ದಾರಿ ರಂದ 56.20 ರವರೆಗೆ ಭಾರಿ ಮಳೆಯಿಂದ ಕಛೇರಿಗೆ ಸಲ್ಲಿಸಲಾಗಿದೆ. 


ಹಾನಿಯಾದ ಭಾಗದಲ್ಲಿ ರಸ್ತೆ ದುರಸ್ತಿ 
ವರಾಜಪೇಟೆ-ಬೈಂದಾರು ರಾಜ್ಯ ಹೆದ್ದಾರಿ 27ರ 
ಸರಪಳಿ 2.00 ರಿಂದ 3.70 ಮತ್ತು 4.70 ರಿಂದ 9.00 
ರವರೆಗೆ ಭಾರಿ ಮಳೆಯಿಂದ ಹಾನಿಯಾದ ಭಾಗದಲ್ಲಿ 


ಆರ್ಥಿಕ ಬಿಡ್ಡ್‌ ಅನುಮೋದನೆಗೆ ವೃತ್ತ 
ಕಛೇರಿಗೆ ಸಲ್ಲಿಸಲಾಗಿದೆ. 


ET 


1 


$ 


3034 ಜಿಲ್ಲಾ ಮತ್ತು ಇತರೆ ರಸ್ತೆ ಕಾಮಗಾರಿಗಳು - ನಿರ್ವಹಣೆ 


ಮಡಿಕೇರಿ-ಭಾಗಮಂಡಲ ರಸ್ತೆ ಸರಪಳಿ 11.80ರಲ್ಲಿ 
ವೀರಾಜಪೇಟೆ |ಮಡಿಕೇರಿ |ಜಿಮುರ ಭಾರಿ ಮಳೆಯಿಂದಾಗಿ ಜರಿದಿರುವ ರಸ್ತೆ ಬದಿಗೆ 0.02 25.00 
ತಡೆಗೋಡೆ ಹಾಗೂ ರಕ್ಷಣಾ ಕಾಮಗಾರಿ ಗ 


ಮಡಿಕೇರಿ-ಭಾಗಮಂಡಲ ರಸ್ತೆ ಸರಪಳಿ 11.95 & 


ವೀರಾಜಪೇಟೆ |ಮಡಿಕೇರಿ |ಜಿಮುರ 12.20 ರಲ್ಲಿ ಭಾರಿ ಮಳೆಯಿಂದಾಗಿ ಜರಿದಿರುವ ರಸ್ತೆ 0.01 ಶ್ರೀ. ಸಿ.ಪಿ. ಉತ್ತಪ್ಪ 
ಬದಿಗೆ ಮೋರಿ ಹಾಗೂ ತಡೆಗೋಡೆ ಕಾಮಗಾರಿ 


ಮಡಿಕೇರಿ ತಾಲ್ಲೂಕಿನ ಭಾಗಮಂಡಲ -ಕರಿಕೆ ರಸ್ತೆ 
ವೀರಾಜಪೇಟೆ |ಮಡಿಕೇರಿ |ಜಿಮುರ ಸರಪಳಿ 6,70ರಲ್ಲಿ ಭಾರಿ ಮಳೆಯಿಂದಾಗಿ 0.02 40.00 ಶ್ರೀ. ಹೆಚ್‌.ಬಿ ಪ್ರಭಾಕರ್‌ 
[ ಜರಿದಿರುವ ರಸ್ತೆ ಬದಿಗೆ ತಡೆಗೋಡೆ ಕಾಮಗಾರಿ 


ಮಡಿಕೇರಿ ತಾಲ್ಲೂಕಿನ ಮೂರ್ನಾಡು-ಕುಂಬಳದಾಳು- 
ಹೊದವಾಡ-ಪಾಲೂರು ರಸ್ತೆ ಸರಪಳಿ 5.90 ರಲ್ಲಿ 
ಭಾರಿ ಮಳೆಯಿಂದಾಗಿ ಜರಿದಿರುವ ರಸ್ತೆ ಬದಿಗೆ 


ತಡೆಗೋಡೆ ಕಾಮಗಾರಿ 
| ಮಡಿಕೇರಿ ತಾಲ್ಲೂಕಿನ ಮಡಿಕೇರಿ-ಅಬ್ಬಿಪಾಲ್ಡ್‌ ರಸ್ತೆ 


ಮಡಿಕೇರಿ |ಮಡಿಕೇಂ |ಜಿಮುರ ಸರಪಳಿ 2.00 ರಲ್ಲಿ ಭಾರಿ ಮಳೆಯಿಂದಾಗಿ 0.01 2000, 3 ಬಡಿ: ನಾರಾಯಣ 


ಮಡಿಕೇರಿ |ಮಡಿಕೇರಿ |ಜಿಮುರ 0.02 40.00 ಶ್ರೀ. ಎನ್‌.ನಿರಂಜನ್‌ 


ನ್‌. ಯತೀಶ್‌ 


ರೈ 
| ಹಾಳಾಗಿರುವ ಭಾಗಕ್ಕೆ ಕಾಂಕ್ರೀಟ್‌ ರಸ್ತೆ ನಿರ್ಮಾಣ 9 
ಮಡಿಕೇರಿ ತಾಲ್ಲೂಕಿನ ಮಡಿಕೇರಿ-ಭಾಗಮಂಡಲ ರಸ್ತೆ 
15.00 ಶ್ರೀ. ಎ: 
ಕ್‌ 


ವೀರಾಜಪೇಟೆ |ಮಡಿಕೇರಿ ಜಿಮುರ ಸರಪಳಿ24.60ರಲ್ಲಿ ಭಾರಿ ಮಳೆಯಿಂದಾಗಿ ರಸ್ತೆ 0.01 
ವೆ eh 
ಮಡಿಕೇರಿ ತಾಲ್ಲೂಕಿನ ಚೆಟ್ಟಿಮಾನಿ-ಕಲ್ಲುಗುಂಡಿ-ದಬ್ಬಡ್ಕ 
1 | ವೀರಾಜಪೇಟೆ |ಮಡಿಕೇರಿ |ಜಿಮುರ ರಸ್ತೆ ಸರಪಳಿ 2.00 ರಲ್ಲಿ ಭಾರಿ ಮಳೆಯಿಂದಾಗಿ 0.015 30.00 ಶ್ರೀ. ಕೆ.ಎಂ ನಿಸಾರ್‌ ಕಾಮಗಾರಿ ಪೂರ್ಣಗೊಂಡಿದೆ 


ಕುಸಿದಿರುವ ಭಾಗಕ್ಕೆ ಕಾಂಕ್ರೀಟ್‌ ರಸ್ತೆ ನಿರ್ಮಿಸುವುದು 
ಜರಿದಿರುವ ರಸ್ತೆ ಬದಿಗೆ ತಡೆಗೋಡೆ ಕಾಮಗಾರಿ 


ಮಡಿಕೇರಿ ತಾಲ್ಲೂಕಿನ ಕತ್ತಲೆಕಾಡು-ಮರಗೋಡು- 


ಕೊಂಡಂಗೇರಿ ರಸ್ತೆ ಸರಪಳಿ 1.20 ರಲ್ಲಿ ಭಾರಿ ಶ್ರೀ. ಬಿ.ಡಿ ನಾರಾಯಣ 
ವ .0. .00 = 
ಮಳೆಯಿಂದಾಗಿ ಜರಿದಿರುವ ರಸ್ತೆ ಬದಿಗೆ ತಡೆಗೋಡೆ 0೪5 100 ್ಕೆ ಕಾಮಗಾರಿ ಪೂರ್ಣಗೊಂಡಿದೆ 


8 ಮಡಿಕೇರಿ |ಮಡಿಕೇರಿ |ಜಿಮುರ 


1 
ಕಾಮಗಾರಿ 


—— 


ಮಡಿಕೇರಿ ತಾಲ್ಲೂಕಿನ ಹಾಕತ್ತೂರು-ಅಭ್ಯತ್‌ಮಂಗಲ FE SE 
9 | ಮಡಿಕೇರಿ |ಮಡಿಕೇರಿ Wm ರಸ್ತೆ ಸರಪಳಿ 4.50 ರಲ್ಲಿ ಭಾರಿ ಮಳೆಯಿಂದಾಗಿ 0.05 20.00 ದ ಕಾಮಗಾರಿ ಪ್ರಗತಿಯಲ್ಲಿದೆ 


ಕುಮಾರ್‌ 
ಜರಿದಿರುವ ರಸ್ತೆ ಬದಿಗೆ ತಡೆಗೋಡೆ ಕಾಮಗಾರಿ 


el 


py K 


ಮಡಿಕೇರಿ ತಾಲ್ಲೂಕಿನ ಬೆಟ್ಟಗೇರಿ-ನಾಲ್ಕುನಾಡು ರಸ್ತೆ 
ಸರಪಳಿ 5.30ರಲ್ಲಿ ಭಾರಿ ಮಳೆಯಿಂದಾಗಿ ಜರಿದಿರುವ 
ರಸ್ತೆ ಬದಿಗೆ ತಡೆಗೋಡೆ ಕಾಮಗಾರಿ 


ಮಡಿಕೇರಿ 


ಜಿಮುರ 


ಮಡಿಕೇರಿ ತಾಲ್ಲೂಕಿನ ಮದೆ-ಬೆಟ್ಟತ್ತೂರು-ಕೊಳಗದಾಳು: 
ಚೇರಂಬಾಣೆ ರಸ್ತೆ ಸರಪಳಿ 15.20 ರಲ್ಲಿ ಭಾರಿ 
ಮಳೆಯಿಂದಾಗಿ ಜರಿದಿರುವ ರಸ್ತೆ ಬದಿಗೆ ತಡೆಗೋಡೆ 
ಕಾಮಗಾರಿ 


ಮಡಿಕೇರಿ ತಾಲ್ಲೂಕಿನ ಮಡಿಕೇರಿ-ಭಾಗಮಂಡಲ ರಸ್ತೆ 
ಸರಪಳಿ 27.50 ರಿಂದ 29.20 ರ ವರೆಗೆ ವರೆಗೆ ರಸ್ತೆ 


ಅಭಿವ್ಮ ದ್ಧಿ, 


ವೀರಾಜಪೇಟೆ 


0.015 


50.00 


ಕಾಮಗಾರಿ ಪೂರ್ಣಗೊಂಡಿದೆ 


— 
ಪ್ರೀ. ಅರುಣ್‌ಕುಮಾರ್‌ 
ಎಂ 


ಮಡಿಕೇರಿ ತಾಲ್ಲೂಕಿನ ಮಡಿಕೇರಿ-ಭಾಗಮಂಡಲ ರಸ್ತೆ 


25,00 


Ca SRR RO i 
[ 


ಚಂದ್ರಪ್ರಕಾಶ್‌ ತಡೆಗೋಡೆ ಕಾಮಗಾರಿ ಪ್ರಗತಿಯಲ್ಲಿದೆ 


ಪ 


le 


ಬಿ.ವೈ ರಾಜೇಶ್‌ ಎಲ್‌.ಒ.ಎ ನೀಡಲಾಗಿದೆ 


ಶ್ರೀ. ಆರ್ಥಿಕ ಬಿಡ್ಡ್‌ ವೃತ್ತ ಕಛೇರಿಯಲ್ಲಿ 


ಹೆ F ಸ 
ವೀರಾಜಪೇಟಿ ಜಿಮುರ ಸರಪಳಿ 0.0೦ ರಿಂದ 1.75 ರವರೆಗೆವರೆಗೆ ರಸ್ತೆ 1.75 215.00 ಡಿ.ಎಸ್‌ ಜಗದೀಶ್‌ ಪರಿಶೀಲನೆಯಲ್ಲಿದೆ. 
ಅಭಿವೃದ್ಧಿ. 
ಮಡಿಕೇರಿ ತಾಲ್ಲೂಕಿನ ಕಗ್ಗೋಡ್ತು-ಕಾಟಕೇರಿ ರಸ್ತೆ 
ಸರಪಳಿ ಕಿ.ಮೀ. 2.40 ರಿಂದ ಕಿ.ಮೀ.3.20 ರ ವರೆಗೆ ಕವರ್‌ 
ಮಡಿಕೇರಿ ಮಡಿಕೇರಿ |ಜಿಮುರ ಹಾಗೂ ಕಾಟಕೇರಿ ಉಡೋತ್‌ ಮೊಟ್ಟೆ ರಸ್ತೆ ಸರಪಳಿ 1.20 100.00 KW ಎಲ್‌.ಒ.ಎ ನೀಡಲಾಗಿದೆ 
NES ವೇಣುಗೋಪಾಲ್‌ 
ಕಿ.ಮೀ. ೧.0೦ ರಿಂದ ಕಿ.ಮೀ. 0.40 ರ ವರೆಗೆ ರಸ್ತೆ 
ಅಭಿವೃದ್ಧಿ. 
ಮಡಿಕೇರಿ ತಾಲ್ಲೂಕಿನ ಮೇಕೇರಿ-ಬಿಳಿಗೇರಿ- 
ಮಡಿಕೇರಿ |ಮಡಿಕೇರಿ |ಜಿಮುರ ಕುಂಬಳದಾಳು ರಸ್ತೆ ಸರಪಳಿ ಕಿ.ಮೀ. 4.00 ರಿಂದ 2.00 75.00 ಶ್ರೀ. ಕೆ.ಎಂ.ಮಜೀದ್‌ ಎಲ್‌.ಒ.ಎ ನೀಡಲಾಗಿದೆ 
ಕಿ.ಮೀ. 6.00 ರ ವರೆಗೆ ರಸ್ತೆ ಅಭಿವೃದ್ಧಿ 
ಮಡಿಕೇರಿ ತಾಲ್ಲೂಕಿನ ಚೆಟ್ಟಿಮಾನಿ-ಕಲ್ಲುಗುಂಡಿ-ದಬ್ಬಡ್ಯ 
ವೀರಾಜಪೇಟೆ |ಮಡಿಕೇರಿ |ಜಿಮುರ ರಸ್ತೆ ಸರಪಳಿ ಕಿ.ಮೀ. 24.00 ರಿಂದ ಕಿ.ಮೀ.26.00 ರ 2.00 80.00 ಶ್ರೀ.ಏ.ಎ ಬಾಲನ್‌ ಎಲ್‌.ಒ.ಎ ನೀಡಲಾಗಿದೆ 
ವರೆಗೆ ರಸ್ತೆ ಅಭಿವೃದ್ಧಿ, 
ಮಡಿಕೇರಿ ತಾಲ್ಲೂಕಿನ ಭಾಗಮಂಡಲ-ಕರಿಕೆ ರಸ್ತೆ 16.00 ಶೀಎ.ಆರ್‌ 
17 ಮಡಿಕೇರಿ ರಿಂದ 18.00 ಹಾಗೂ 26.00 ರಿಂದ 27.00 ರ ವರೆಗೆ 3.00 100.00 RAs ಎಲ್‌.ಒ.ಎ ನೀಡಲಾಗಿದೆ 
W ದಿ ವೇಣುಗೋಪಾಲ್‌ 
ರಸ್ತೆ ಅಭಿವೃ! ್ಸಿ 
ಮಡಿಕೇರಿ ತಾಲ್ಲೂಕಿನ ಹಾಕತ್ತೂರು-ಅಭ್ಯತ್‌ಮಂಗಲ 
ರಸೆ ಸರಪಳಿ 7.00 ರಿಂದ 9.00 ವೆರೆಗ ಭಾರಿ ಶ್ರೀ.ಎ.ಆರ್‌ 
ಮಡಿಕೇರಿ ಡಿಕೇರಿ £ .00 100.00 ನ ಎಲ್‌.ಒ.ಎ ನೀಡಲಾಗಿದೆ 
ಮಳೆಯಿಂದಾಗಿ ಹಾನಿಯಾಗಿರುವ ರಸ್ತೆಯ ಅಭಿವೃದ್ಧಿ 4 (9 ವೇಣುಗೋಪಾಲ್‌ 
ಕಾಮಗಾರಿ 
ಮಡಿಕೇರಿ ತಾಲ್ಲೂಕಿನ ಮೂರ್ನಾಡು-ಕುಂಬಳದಾಳು- 
ಹೊದವಾಡ-ಪಾಲೂರು ರಸ್ತೆ ಸರಪಳಿ 5.00 ರಿಂದ 4 
ಮಡಿಕೇರಿ ಕೇ fl 4 i 3. "5 ಎಲ್‌.ಒ.ಎ ನೀಡಲಾಗಿದೆ 
ಈ ಮಡಿಕೇರಿ |ಜಿುರ 7.00 ವರೆಗೆ ಭಾರಿ ಮಳೆಯಿಂದಾಗಿ ಹಾಳಾಗಿರುವ 200 83885 ಕ.ಬಾಟು 
ರಸ್ತೆಯ ಅಭಿವೃದ್ಧಿ ಕಾಮಗಾರಿ 
- ಸೆ lS 1 


20 ಮಡಿಕೇರಿ [ಮಡಿಕೇರಿ 


ಮಡಿಕೇರಿ [ಮಡಿಕೇರಿ 


ವೀರಾಜಪೇಟೆ 


ರಿ 
1 ಮಡಿಕೇ ಪೇಟಿ 


ಮಡಿಕೇರಿ ತಾಲ್ಲೂಕಿನ ಮೂರ್ನಾಡು-ನಾಪೋಕ್ಷು ರಸ್ತೆ 
ಸರಪಳಿ 4.00 ರಿಂದ 7.00 ವರೆಗೆ ಭಾರಿ 

ಮಳೆಯಿಂದಾಗಿ ಹಾಳಾಗಿರುವ ರಸ್ತೆಯ ಅಭಿವೃದ್ಧಿ 

ಕಾಮಗಾರಿ 


ಮಡಿಕೇರಿ ತಾಲ್ಲೂಕಿನ ಮೂರ್ನಾಡು-ಬಲಮುರಿ- 
ಪಾರಾಣೆ ರಸ್ತೆ ಸರಪಳಿ 6.50 ರಿಂದ 7.00 ವರೆಗೆ 

ಭಾರಿ ಮಳೆಯಿಂದಾಗಿ ಹಾಳಾಗಿರುವ ರಸ್ತೆಯ 
ಅಭಿವೃದ್ಧಿ ಕಾಮಗಾರಿ 


ಮಡಿಕೇರಿ ತಾಲ್ಲೂಕಿನ ಕಡಂಗ-ಬೆಳ್ಳುಮಾಡು- 

ನಾಪೋಕ್ಷು” ರಸ್ತೆ ಸರಪಳಿ 14.00 ರಿಂದ 14.50 
ವರೆಗೆ ಭಾರಿ ಮಳೆಯಿಂದಾಗಿ ಹಾಳಾಗಿರುವ 

ರಸ್ತೆಯ ಅಭಿವೃದ್ಧಿ ಕಾಮಗಾರಿ/ಸುರಕ್ಷತಾ ಕಾಮಗಾರಿ, 


ಸೋಮವಾರಪೇಟೆ ತಾಲೂಕು ಕಲ್ಕಂದೂರು-ಶಾಂತಳ್ಳಿ 
ರಸ್ತೆಯ ಕಿ.ಮೀ. 2.10 ರಲ್ಲಿ ರಕ್ಷಣ ಗೋಡೆ ನಿರ್ಮಾಣ. 


ಸೋಮವಾರಪೇಟೆ ತಾಲೂಕು ಗೋಣಿಮರೂರು- 
ಗಣಗೂರು-ಮಾಲಂಬಿ ರಸ್ತೆಯ ಕಿ.ಮೀ. 0.00 ರಿಂದ 
2.50 ರವರೆಗೆ ಮಳೆಯಿಂದ ಹಾನಿಯಾದ ರಸ್ತೆ 


ವೃದ್ಧಿ 


1.00 


2.50 


ವೇಣುಗೋಪಾಲ್‌ 


ಶ್ರೀ. ಶರಣ್‌ ಮೂರ್ತಿ 


U. K. Deshraj 


N S Rajendra 


ಸೋಮವಾರಪೇಟೆ ತಾಲೂಕು ಮಾದಾಪುರ - 


M.K. 
Chengappa 


40.00 


ಪ್ರಗತಿಯಲ್ಲಿದೆ 


40.00 A.T. Basheer 


§ WS WN 4a 


40.00 |Purushotham Rai ಪ್ರಗತಿಯಲ್ಲಿದೆ 


3 ಮಡಿಕೇರಿ pve ಸಿ ಬಿಳಿಗೇರಿ - ಕಿರಗಂದೂರು - ತಾಕೇರಿ - ಹಾನಗಲ್ಲು 0,60 
ರಸ್ತೆಯ ಕಿ.ಮೀ. 0.10 ರಲ್ಲಿ ರಕ್ಷಣ ಗೋಡೆ ನಿರ್ಮಾಣ. 
ಬಿಳಿಗೇರಿ - ee -— ತಾಕೇರಿ - ಹಾನಗಲ್ಲು 
ಮಡಿ 0.05 
% ಕರಿ | ವಟಿ ರಸ್ತೆಯ ಕಿ.ಮೀ. 10.55 ರಲ್ಲಿ ರಕ್ಷಣ ಗೋಡೆ 
ನಿರ್ಮಾಣ, 
ಸೋಮವಾರಪೇಟೆ ' ತಾಲೂಕು ಮಾದಾಪುರ - 
ಖು ಈ ರು - ೇರಿ - ಹಾವಗ 
s Rabie ಸೋಮವಾರ] ಜಿಲ್ಲಾ ಮುಖ್ಯ | ಬಿಳಿಗೇರಿ - ಕಿರಗಂದೂಃ ತಾಕಿ: 'ವಗಲ್ಲು 8 
ಪೇಟೆ ರಸ್ತೆ ರಸ್ತೆಯ ಕಿ.ಮೀ. 13.00 ರಲ್ಲಿ ರಕ್ಷಣ ಗೋಡೆ 
ನಿರ್ಮಾಣ. 
| 
ಸೋಮವಾರಪೇಟೆ ತಾಲೂಕು ಮಾದಾಪುರ - 
ಸೊ ಜಿ 
6 | ಮಡಿಕೇರಿ ei ಸಸ್ಸಾಮಾಸ್ಟ ಸೂರ್ಲಬ್ಬಿ - ಶಾಂತಳ್ಳಿ ರಸ್ತೆಯ ಕಿ.ಮೀ. 5.60 ರಲ್ಲಿ] 010 
ರಕ್ಷಣ ಗೋಡೆ ನಿರ್ಮಾಣ. 
L sll 


[| 


ಸೋಮವಾರ 


ಮಡಿಕೇರಿ ಪೇಟೆ 


| 


ಮಡಿಕೇರಿ ಫೇಟಿ 


H 
EI 
# 


ಸೋಮವಾರ 


ಮಡಿಕೇರಿ ಪೇಟಿ 


ಸೋಮವಾರ 


ಮಡಿಕೇರಿ ed 


& 
ಮೌ 


ಸೋಮವಾರ 


ಮಡಿಕೇರಿ ಪೇಟಿ 


ಮಡಿಕೇರಿ 


i 
Ww 


ಮಡಿಕೇರಿ 


Hf 
ಚ; 


ಮಡಿಕೇರಿ 


೩ 
2p 
ಜ್ಯ 

a 


15 ಮಡಿಕೇರಿ 


£1 


ಸೋಮವಾರಪೇಟೆ ತಾಲೂಕು ಮಾದಾಪುರ - 


—T- 


ಜಿಲ್ಲಾ ಸೂರ್ಲಬ್ಬಿ - ಶಾಂತಳ್ಳಿ ರಸ್ತೆಯ ಕಿ.ಮೀ. 7.30 ರಲ್ಲಿ 0.05 40.00 N. S. Jayaram ಪ್ರಗತಿಯಲ್ಲಿದೆ 
_ ರಕ್ಷಣ ಗೋಡೆ ನಿರ್ಮಾಣ. 
ಸೋಮವಾರಪೇಟೆ ತಾಲೂಕು ಮಾದಾಪುರ - A 
೬] ಸೂರ್ಲಚ್ಬಿ - ಶಾಂತಳ್ಳಿ ರಸ್ತೆಯ ಕಿ.ಮೀ. 10.50 ರಲ್ಲಿ] 05 40.00 ND. Vinod ಪ್ರಗತಿಯಲ್ಲಿದೆ. 
ರಕ್ಷಣ ಗೋಡೆ ನಿರ್ಮಾಣ. Kumar 
ಜಿ ಮಬ ಸೋಮವಾರಪೇಟೆ ತಾಲೂಕು ಗೋಪಾಲಪುರ- 
ಲ್ಲಾ ರಸೆ 5| ಬಾಣವಾರ-ಹೆಬ್ಬಾಲೆ ರಸ್ತೆಯ ಕಿ.ಮೀ. 16.00 ರಿಂದ 0.40 20.00 A. Y. Murthy ಕಾಮಗಾರಿ ಪೂರ್ಣಗೊಂಡಿದೆ 
ಈ 16.40 ರವರೆಗೆ ಕಾಂಕ್ರೀಟ್‌ ಚರಂಡಿ ನಿರ್ಮಾಣ, § 
ಸೋಮವಾರಪೇಟೆ ತಾಲೂಕು ಗೋಪಾಲಪುರ- 
ಬಾಣವಾರ-ಹೆಬ್ಬಾಲೆ ರಸ್ತೆಯ ಕಿ.ಮೀ. 21.50 ರಿಂದ p ಆರ್ಥಿಕ ಬಿಡ್ಲ್‌ ವೃತ್ತ ಕಛೇರಿಗೆ 
24.40 ರವರೆಗೆ ಮಳೆಯಿಂದ ಹಾನಿಯಾದ ರಸ್ತೆ 3 300.00 | Purushotham Rai ಅನುಮೋದನೆಗೆ ಸಲ್ಲಿಸಲಾಗಿದೆ. 
ಅಭಿವೃದ್ಧಿ. 
ಜಿಲ ಮಬ ಸೋಮವಾರಪೇಟೆ ತಾಲೂಕು ಕಾನನಕಾಡು-ಕೃಷಪುರ- | 
ಲ್ಲಾ ಸೆ 5| ವಾಲ್ಲೂರು ರಸ್ತೆಯ ಕಿ.ಮೀ. 0.00 ರಿಂದ 0.50 0.50 50.00 |puyrushotham Rai ಕಾಮಗಾರಿ ಪೂರ್ಣಗೊಂಡಿದೆ 
= ರವರೆಗೆ ಮಳೆಯಿಂದ ಹಾನಿಯಾದ ರಸ್ತೆ ಅಭಿವೃದ್ಧಿ. 
ಸೋಮವಾರಪೇಟೆ ತಾಲೂಕು ಮಸಗೋಡು- 
ಜಿಲ್ಲಾ ಮುಖ್ಯ | ಯೆಲಕನೂರು-ಕಣಿವೆ ರಸ್ತೆಯ ಕಿ.ಮೀ. 2.00 ರಿಂದ 048 55.00 |B N Thammanna ಎಲ್‌ ಒ ಎ ನೀಡಲಾಗಿದೆ 
ರಸ್ತೆ 2.60 ರವರೆಗೆ ಮಳೆಯಿಂದ ಹಾನಿಯಾದ ರಸ್ತೆ Gowda 
ಅಭಿವೃದ್ಧಿ 
Seon isd ಸೋಮವಾರಪೇಟೆ ತಾಲೂಕು ಬ್ಯಾಡಗೋಟ್ಟ- 
ನಿಸಿ ಮಲ್ಲಿಪಟ್ಟಣ ರಸ್ತೆಯ ಕಿ.ಮೀ. 3.20 ರಲ್ಲಿ ರಕ್ಷಣ 0.03 10.00 | N.S. Srinivas ಕಾಮಗಾರಿ ಪೂರ್ಣಗೊಂಡಿದೆ. 
-. ಗೋಡೆ ನಿರ್ಮಾಣ. 
ಸೋಮವಾರಪೇಟೆ ತಾಲೂಕು ಮಾವಿನಕಟ್ಟೆ - 
ಚಿಲ್ಲಾ ಮುಖ್ಯ ಸಸಲ್ಪಾರೆಕ್ನೊಳ್ಳ ನ ಭಾರ್ಲಗಟ್ಬ - 'ಹರಿಗ- ಕಕ್ಷ 0.50 45.00 TR ಕಾಮಗಾರಿ ಪೂರ್ಣಗೊಂಡಿದೆ. 
ರಸ್ತೆ ರಸ್ತೆಯ ಕಿ.ಮೀ. 10.50 ರಿಂದ 11.00 ರವರೆಗೆ Purushotham 
ಮಳೆಯಿಂದ ಹಾನಿಯಾದ ರಸ್ತೆ ಅಭಿವೃದ್ಧಿ. 
ಸೋಮವಾರಪೇಟೆ ತಾಲೂಕು ಕನ್ನಳ್ಳಿಕಟ್ಟೆ - ಬೀದಳ್ಳಿ - 
ಳ್ಳ ಳ್ಳ 
ಜಿಲ್ಲಾ ನನ್ಯ ಕುಂದಳ್ಳಿ ರಸ್ತೆಯ ಕಿ.ಮೀ. 6.00 ರಿಂದ 6.50 ರವರೆಗೆ | 0.50 50.00 Tk ಕಾಮಗಾರಿ ಪೂರ್ಣಗೊಂಡಿದೆ. 
3 ಮಳೆಯಿಂದ ಹಾನಿಯಾದ ರಸ್ತೆ ಅಭಿವೃದ್ಧಿ Purushotham 
10 


16 ಮಡಿಕೇರಿ 


17 ಮಡಿಕೇರಿ 


1 ಎರಾಜಪೇಟೆ 


ವಿರಾಜಪೇಟೆ 


್ರಿ |ರಂದ 1.14 ರವರೆಗೆ ಬಾರಿ ಮಳೆಯಿಂದ ಕುಸಿದ ರಸ್ತೆ 


ಸೋಮವಾರಪೇಟೆ ತಾಲೂಕು ಜಾಗೇನಹಳ್ಳಿ - ನಿಡ್ತ - 
ಹಾರೆಹೊಸೂರು - ಗುಡುಗಳಲೆ ರಸ್ತೆಯ ಕಿ.ಮೀ. 1.50 
ರಿಂದ 2.50 ರವರೆಗೆ ಮಳೆಯಿಂದ ಹಾನಿಯಾದ ರಸ್ತೆ 


ಅಭಿವೃದ್ಧಿ 
ಸೋಮವಾರಪೇಟೆ ತಾಲೂಕು ಕನ್ನಳ್ಳಿಕಟ್ಟೆ - ಬೀದಳ್ಳಿ - 


ಕುಂದಳ್ಳಿ ರಸ್ತೆಯ ಕಿ.ಮೀ. 5.20 ರಲ್ಲಿ ರಕ್ಷಣ ಗೋಡೆ 
ನಿರ್ಮಾಣ. 


ಸೋಮವಾರಪೇಟೆ ತಾಲೂಕು ದುಂಡಳ್ಳಿ-ಯೆಸಳೂರು- 
ಕ್ಯಾತೆ-ಕೊಡ್ಡಿಪೇಟೆ ರಸ್ತೆಯ ಕಿ.ಮೀ. 2.50 ರಲ್ಲಿ ರಕ್ಷಣ 
ಗೋಡೆ ನಿರ್ಮಾಣ. 


ನಾಗರಹೊಳೆ-ಮೂರ್ಕಲ್‌ ರಸ್ತೆಯ ಸರಪಳಿ 1.10 


ಬದಿಗಳಿಗೆ ಹಾಗೂ ಸೇತುವೆ ಅಪ್ರೋಚ್‌ಗೆ ಸಂರಕ್ಷಣಾ 
ಕಾಮಗಾರಿ. 


0.02 


0.04 


35.00 


25.00 


20.00 


ವಿರಾಜಪೇಟೆ ತಾ. ಕಾನೂರು-ಕೇಂಬುಕೊಲ್ಲಿ ರಸ್ತೆಯ 
ಸರಪಳಿ: 0.00 ರಿಂದ 5.00 ರವರೆಗೆ ಭಾರಿ 
ಮಳೆಯಿಂದ ಹಾನಿಗೊಳಗಾದ ರಸ್ತೆಯ ದುರಸ್ತಿ ಹಾಗೂ 
ಅಭಿವೃದ್ಧಿ 


5.00 


ಗಾ WA 
G. S. Uday 
Kumar 


BE. 
Kumarswamy 


ಶ್ರೀ.ಎಂ.ಎಸ್‌.ಚೇತನ್‌ 


ಕಾಮಗಾರಿ ಹನರ್ಣಗೊಂಡಿದೆ. 


% 


ತಡೆಗೋಡೆ ಕೆಲಸ ಪ್ರಗತಿಯಲ್ಲಿದೆ. 


ಕಾಮಗಾರಿ ೂರ್ಣಗೊಂಡಿದೆ 
A RT: 


ಸಿದ್ದಾಪುರ-ಪಾಲಿಬೆಟ್ಟ ರಸ್ತೆಯ ಸರಪಳಿ 7.60 ರಲ್ಲಿ 


ಅಭಿವೃದ್ಧ 


3 | ವಿರಾಜಪೇಟೆ |ವಿರಾಜಪೇಟೆ ಬಾರಿ ಮಳೆಯಿಂದ ಕುಸಿದ ರಸ್ತೆ ಬದಿಗೆ ಸಂರಕ್ಷಣಾ 0.03 
ಕಾಮಗಾರಿ. 
| 
ಟಿ ಮಾನ ವಿರಾಜಪೇಟೆ-ಕರಡ ರಸ್ತೆಯ ಸರಪಳಿ 10.70 ರಲ್ಲಿ 
4 | ವರಾಜಪೇಟೆ | ವಿರಾಜಪೇಟೆ i $|ಜಬಾರಿ ಮಳೆಯಿಂದ ಹಾನಿಯಾದ ಸೇತುವೆಗೆ ಸಂರಕ್ಷಣಾ 0.10 ಶ್ರೀ.ಕೆ.ಆರ್‌.ವಿಶ್ವನಾಥ್‌ 
ಚ ಕಾಮಗಾರಿ. 
F ವಿರಾಜಪೇಟೆ ತಾ. ಟಿ.ಶೆಟ್ಟಿಗೇರಿ-ಬೀರುಗ-ಕುರ್ಚಿ-ಇರ್ಪು 
ಜಿಲ್ಲಾ ಮುಖ್ಯ |ದೇವಸ್ಥಾನ ಜಲ್ಲಾ ಮುಖ್ಯ ರಸ್ತೆ ಕಿಮೂ. 1180 ರಲ್ಲಿ 
ವ ಪೇಟೆ ( % [ds (3 6 0.02 ಯು. 
5 | ವಿರಾಜಪೇಟೆ | ವಿರಾಜಪೇಟೆ | ಸ '[ತಡೆಗೋಡೆ ನಿರ್ಮಾಣ ಹಾಗೂ ಕಿ.ಮಿ. 10.40ರಲ್ಲಿ W ಶೀಯಖ: ಸುಬ್ಬಯ್ಯ 
ಸೇತುವೆಯ ಅಪ್ರೋಚ್‌ ದುರಸ್ತಿ. 
T ವಿರಾಜಪೇಟೆ ತಾ. ಅಮ್ಮಶ್ತಿ-ಮೂರ್ನಾಡು ರಸ್ತೆಯ 
ಜಿಲ್ಲಾ ಮುಖ್ಯ |ಸರಪಳಿ; 3.00 ರಿಂದ 6.00 ರವರೆಗೆ ಭಾರಿ 
ಪೆ ಜಪೆ » 3; 4 .ಎನ್‌. 
6 | ವಿರಾಜಪೇಟೆ | ವಿರಾಜಪೇಟೆ ರಸ್ತೆ ಮಳಿಯಿಂದ ಹಾನಿಗೊಳಗಾದ ರಸ್ತೆಯ ದುರಸ್ತಿ ಹಾಗೂ 00 200.00 'ಶ್ರೀ.ಎನ್‌.ನಂದೀಶ್‌ 


ಆರ್ಥಿಕ ಬಿಡ್ಡ್‌ ಅನುಮೋದನೆಗೆ ವೃತ್ತ 
ಕಛೇರಿಗೆ ಸಲ್ಲಿಸಲಾಗಿದೆ. ' 


[oe 
ಕಾಮಗಾರಿ ಪೂರ್ಣಗೊಂಡಿದೆ. 


ಕಾರ್ಯದೇಶ ನೀಡಲಾಗಿದೆ. ಕಾಮಗಾರಿ 
ಪ್ರಗತಿಯಲ್ಲಿದೆ. 


rcs: 
lee | 


ರಾಜ್ಯ 

| Sa Ws 
ಪೀಟ ರ್‌ಜ್ಯ 

el Wi Ses 
ಕಿ 

ಜಃ ಜ್ಯ 

ಸ ಸ್‌ 


ಜಿ 


ವಿರಾಜಪೇಟೆ ತಾ. ಸಿದ್ಧಾಪುರ-ಮೈಸೂರು ರಸ್ತೆಯ 

್ರಿ [ಸರಪಳಿ: 0.0೦ ರಿಂದ 10.00 ರವರೆಗೆ ಭಾರಿ 

* |ಹುಳಿಯಿಂದ ಹಾನಿಗೊಳಗಾದ ರಸ್ತೆಯ ದುರಸ್ತಿ ಹಾಗೂ 
ಅಭಿವೃದ್ಧಿ. 


ಲ ತಾಲ್ಲೂಕಿನ ವಿರಾಜಪೇಟೆ-ಬೈಂದೂರು ರಸ್ತೆ 
ಕಿಮೀ 19.80 ರಲ್ಲಿ ಭಾರಿ ಮಳೆಯಿಂದಾಗಿ 
ಹಾನಿಯಾಗಿರುವ ಬಾಗಗಳ ದುರಸ್ಥಿ ಕಾಮಗಾರಿ 


rere ರಾಜ್ಯ ಹೆದ್ದಾರಿ 9ರ ಸರಪಳಿ 
76.50 ರಿಂದ 77.10 ಕಿ.ಮೀ ವರೆಗೆ ವಎಧಡೆ 

ಕುಸಿದಿರುವ ಮೋರಿಗಳ ಭಾಗಕ್ಕೆ ಬಾಕ್ಸ್‌ಸೆಲ್‌ ನಿರ್ಮಾಣ 
ಕಾಮಗಾರಿ. 


ಹುಣಸೂರು-ತಲಕಾವೇರಿ ರಾಜ್ಯ ಹೆದ್ದಾರಿ 90ರ 
ಸರಪಳಿ 52.80 ರಲ್ಲಿ ಮಳೆಯಿಂದ ಹಾನಿಯಾದ 
[ಮೋರಿಯ ಭಾಗದಲ್ಲಿ ಬಾಕ್ಸ್‌ ಕಲ್ದರ್ಟ್‌ ಹಾಗೂ ಕೂಡು 
ರಸ್ತೆಯ ನಿರ್ಮಾಣ. 


ಕೊಣನೂರು-ಮಾಕುಟ್ಟ ರಾಜ್ಯ ಹೆದ್ದಾರಿ 91ರ ಸರಪಳಿ 
90.30 ರಲ್ಲಿ ಭಾರಿ ಮಳೆಯಿಂದ ಕುಸಿದಿರುವ ಸೇತುವೆ 
ಬದಿಗೆ ರಕ್ಷಣಾ ಕಾಮಗಾರಿ. 


ರಾಜ್ಯ ಹೆದ್ದಾರಿ ಸೇತುವೆ ಕಾಮಗಾರಿಗಳ ಗ 


ಸಿದ್ಧಾಪುರ-ಪಾಲಿಬೆಟ್ಟ ರಸ್ತೆಯ ಸರಪಳಿ 6.00 ರಲ್ಲಿ 
ಬಾರಿ ಮಳೆಯಿಂದ ಹಾನಿಯಾದ ಸೇತುವೆಯ 
ಭಾಗದಲ್ಲಿ ಬಾಕ್ಸ್‌ಸೆಲ್‌ ನಿರ್ಮಾಣ. 


ಸಿದ್ದಾಪುರ-ಪಾಲಿಬೆಟ್ಟ ರಸ್ತೆಯ ಸರಪಳಿ 1.60 ರಲ್ಲಿ 
ಬಾರಿ ಮಳೆಯಿಂದ ಹಾನಿಯಾದ ಸೇತುವೆಯ 
ಭಾಗದಲ್ಲಿ ಬಾಕ್ಸ್‌ಸೆಲ್‌ ನಿರ್ಮಾಣ. 


ಅಮ್ಮತ್ರಿ-ತಿಶಿಮತಿ ರಸ್ತೆಯ ಸರಪಳಿ 1.90 ರಲ್ಲಿ ಬಾರಿ 
ಮಳೆಯಿಂದ ಮಳೆಯಿಂದ ಹಾನಿಯಾದ ಸೇತುವೆಯ 
ಭಾಗದಲ್ಲಿ ಬಾಕ್ಸ್‌ಸೆಲ್‌ ನಿರ್ಮಾಣ. 


——— 


ಶ್ರೀ.ಪುರುಹೋತ್ತಮ 


ಕೈ 


10.00 200.00 


ಶ್ರೀ. ಅಬ್ಗುಲ್‌ 
[A 
ಖದೀರ್‌ 


ಆರ್ಥಿಕ ಬಿಡ್ಲ್‌ ಅನುಮೋದನೆಗೆ ವೃತ್ತ 
ಕಛೇರಿಗೆ ಸಲ್ಲಿಸಲಾಗಿದೆ. 


EE Co EN EN Ne 


3054 - ರಾಜ್ಯ ತರಾ ಸೇತುವೆಗಳು - ಗಾ 


ಕಾಮಗಾರಿ ಪ್ರಾರಂಬಿಸಬೇಕಾಗಿದೆ 


ಎಲ್‌ ಒ ಎ ನೀಡಲಾಗಿದೆ 


ಶ್ರೀ.ಎಂ.ನಟರಾಜ್‌ 


ಶ್ರೀ.ಕೆ.ಬಿ.ಉತ್ತಪ್ಪ 


ಶ್ರೀ. ಎಂ. ನಿರಂಜನ್‌ 


ಶ್ರೀ.ಎಸ್‌.ಎನ್‌. 


3054 - ಜಿಲ್ಲಾ ಮುಖ್ಯ ರಸ್ತೆ ಸೇತುವೆಗಳು - ನಿರ್ವಹಣೆ 


ENE Ww _ 


ಡೆಕ್‌ಸ್ಲಾಬ್‌ ಕಾಮಗಾರಿ ಭಾಗಶಃ ಮುಗಿದಿದೆ. 


ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ. 


ಅರ್ಧಭಾಗದ ಕಾಮಗಾರಿ ಮುಗಿದಿದೆ. 


ಸೇತುವೆ ಹಾಗೂ ತಡೆಗೋಡೆ ನಿರ್ಮಾಣ 
ಮುಗಿದಿದ್ದು, ಕಾಮಗಾರಿ ಮುಕ್ತಾಯ 
ಹಂತದಲ್ಲಿದೆ 


ಅರ್ಧಭಾಗದ ಕಾಮಗಾರಿ ಮುಗಿದಿದೆ. 


ವಿರಾಜಪೇಟೆ ತಾ. ಪೊನ್ನಂಪೇಟೆ-ಪೊನ್ನಪ್ಪಸಂತೆಯ 
ಕಿಮೀ 6.10 ರಲ್ಲಿ ಬಾರಿ ಮಳೆಯಿಂದ ಹಾನಿಯಾದ 


ವಿರಾಜಪೇಟೆ | ವಿರಾಜಪೇಟೆ ನ್ನ 
= ಸೇತುವೆ ಬದಿಗೆ ದುರಸ್ತಿ ಹಾಗೂ ರಕ್ಷಣಾ ಕಾಮಗಾರಿ. 
ಜಿಲ್ಲಾ ಮುಖ್ಯ [ನಮ್ಮೆಹೊಳೆ-ಹಾತೂರು ರಸ್ತೆಯ ಸರಪಳಿ 3.50 ರಲ್ಲಿ 
ವಿರಾಜಪೇಟೆ | ವಿರಾಜಪೇಟೆ pe $|ಬಾರಿ ಮಳೆಯಿಂದ ಹಾನಿಯಾದ ಮೋರಿ ದುರಸ್ತಿ 
- ಹಾಗೂ ರಕ್ಷಣಾ ಕಾಮಗಾರಿ. 


ಶ್ರೀ. ವಿವೇಕ್‌ ತಮ್ಮಪ್ಪ 


5.00 ಶ್ರೀ.ಟಿ.ಎ. ನವೀನ್‌ 


2019-20 ನೇ ಸಾಲಿನಲ್ಲಿ ಆಗಸ್ಟ್‌ ಮಾಹೆಯ ಪ್ರಾರಂಭದಲ್ಲಿ ಬಿದ್ದಂತಹ ಭಾರಿ ಮಳೆಯಿಂದ ಹಾಗೂ ನೆರೆಹಾವಳಿಯಿಂದ ಹಾನಿಗಿ: 


ನಮೂನೆ - 


1 


ರಸ್ತೆಗಳ ತುರ್ತು ದುರಸ್ಥಿ ಪಡಿಸಲಾಗಿರುವ ಕಾಮಗಾರಿಗಳ ವಿವರಗಳು 


Lx WOR - 


ೇಡಾದ ಕೊಡಗು ಜಿಲ್ಲೆ ಲೋಕೋಪಯೋಗಿ ಇಲಾಖೆಯ ಸಂಪರ್ಕ ಕಡಿತಗೊಂಡಿರುವ 


(d 


| 15 | 


06-02-2020 
TT ಭಾತ್‌ ಪಗ [ರ ಪಾ ಡೂಲ್ಗಗ ಲ) 1] 
p F —] — 
ಕ್ರ ಪ್ರಾರಂಭಿಸಬೆ 
3ನ | ಬಲ್ಲ ತಾಲ್ಲೂಕು ಒಟ್ಟು | ಪ್ರಾರಂಭಿಸಿರುವ | ಫ್ಯರ್ರಗೊಂಡಿರುವ | ಸಗತಯಲ್ಲಿರುವ | ಗಿರುವ | ಅಂದಾಜಿಸಲಾಗಿ |ತಿರುವಳಿಯಾಗಬೇಕಾಗಿರ 
ಸಂಖ್ಯೆ ಕಾಮಗಾರಿಗಳ | ಕಾಮಗಾರಿಗಳ ಕಾಮಗಾರಿಗಳ ಭನ ಷರಾ 
4s 6a ಕಾಮಗಾರಿಗಳ ಸಂಖ್ಯೆ ಸಂಖ್ಯೆ ಕಾಮಗಾರಿಗ |ರುವ ಒಟ್ಟು ನಷ್ಟ ೨ವ ಬಿಲ್ಲುಗಳ ಮೊತ್ತ 
ಖ್ಯ 8 ಳ ಸಂಖ್ಯೆ 


i 


1 


7 3 (i [] | | 
i a 23 _ 
ಮಡಿಕೇರಿ 23 23 33.15 
| 
ಡ್‌ iT] 700 | 
ಕೊಡಗು 
-f | 
ವೀರಾಜಪೇಟೆ 18 18 37.50 


) 


2019-20 ನೇ ಸಾಲಿನಲ್ಲಿ ಆಗಸ್ಟ್‌ ಮಾಹೆಯ ಪ್ರಾರಂಭದಲ್ಲಿ ಬಿದ್ದಂತಹ ಭಾರಿ ಮಳೆಯಿಂದ ಹಾಗೂ ನೆರೆಹಾವಳಿಯಿಂದ ಹಾನಿಗೀಡಾದ ಕೊಡಗು ಜಿಲ್ಲೆ ಲೋಕೋಪಯೋಗಿ ಇಲಾಖೆಯ ಸಂಪರ್ಕ 
ಕಡಿತಗೊಂಡಿರುವ ರಸ್ತೆಗಳ ತುರ್ತು ದುರಸ್ಥಿ ಪಡಿಸಲಾಗಿರುವ ಕಾಮಗಾರಿಗಳ ವಿವರಗಳು 


ಕಾಮಗಾರಿ ಕಾಮಗಾರಿ 
ಪ್ರಾರಂಭಿಸಬೇ ಪೂರ್ಣಗೊಳಿಸಬೆ ಕಾಮಗಾರಿಯ ಪ್ರಸ್ತುತ ಹಂತ 
ಕಾದ ದಿನಾಂಕ| ಕಾದ ದಿನಾಂಕ 


ತಾಲ್ಲೂಕು/ ಉಪ- 


ಗುತ್ತಿಗೆದಾರರ 


ವಿಭಾಗದ ಹೆಸರು ಹೆಸರು 


ತಾಲ್ಲೂಕಿನ ವಿರಾಜಪೇ! -ಪ್ಯಂಡಾಕ ರಸ್ತೆ! 
ಕಿಮೀ 2700 ರಿಂದ 30.00 ರವರೆಗೆ ಭಾರಿ 
1 |ಮಡಿಕೇರಿ ರಾ.ಹೆ ಮಳೆಯಿಂದಾಗಿ ಬಿದ್ದಿರುವ ಬರೆಯ 1.00 0.95 ಅಬ್ದುಲ್‌ ಖದೀರ್‌ ಕಾಮಗಾರಿ ಪೂರ್ಣಗೊಂಡಿದೆ. 
ಮಣ್ಣನ್ನು/ಮರಗಳನ್ನು ತೆರವುಗೊಳಿಸುವುದು ಹಾಗೂ 
ತಾತ್ಕಲಿಕ ದುರಸ್ಸಿ ಕಾಮಗಾರಿ. 

ವಡಿಕರ ಲೂನ ಮಡಕ ವಾ 
0.50 ರಿಂದ 2.00 ರವರೆಗೆ ರವರೆಗೆ ಭಾರಿ 
2 |ಮಡಿಕೇರಿ ರಾ.ಹೆ ಮಳೆಯಿಂದಾಗಿ ಬಿದ್ದಿರುವ ಬರೆಯ 1.00 1.00 ಐತಪ್ಪ ರೈ ಕಾಮಗಾರಿ ಪೂರ್ಣಗೊಂಡಿದೆ. 
ಮಣ್ಣನ್ನು/ಮರಗಳನ್ನು ತೆರವುಗೊಳಿಸುವುದು ಹಾಗೂ 


ತಾತ್ಕಲಿಕ ದುರಸ್ಸಿ ಕಾಮಗಾರಿ. 
ುಡಿಕೇರಿ ತಾಲ್ಲೂಕಿನ ಹುಣಸೂರು-ತಲಕಾವೇರಿ ರಸ್ತು 


3 |ಮಡಿಕೇರಿ ರೂ.ಹೆ ಆಯ್ದಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ ಬಿದ್ದಿರುವ 2.00 1.80 ಯತೀಶ್‌ ಕಾಮಗಾರಿ ಪೂರ್ಣಗೊಂಡಿದೆ, 
ಬರೆಯ ಮಣ್ಣನ್ನು/ಮರಗಳನ್ನು ತೆರವುಗೊಳಿಸುವುದು 
ಹಾಗೂ ತಾತ್ಯಲಿಕ ದುರಸ್ಸಿ ಕಾಮಗಾರಿ. 4 

ಭಿ 


ಕಿಮೀ 62.00 ರಿಂದ 80.00 ರವರೆಗೆ ರವರೆಗೆ 


ಮಡಕರಾಲ್ಲೂಕನ' ವಿರಾಜಪೇಟಿ-ಬೈಂದೊರು ರ 
ಕಿ.ಮೀ 14.80ರಲ್ಲಿ, 17.50, 19.60 , 19.80 ಹಾಗೂ 
40.80 ಭಾರಿ ಮಳೆಯಿಂದಾಗಿ ರಸ್ತೆಯ ಬದಿ 
ಕುಸಿದಿರುವ ಭಾಗಗಳಲ್ಲಿ ಮಣ್ಣನ್ನು/ಮರಗಳನ್ನು 


ತೆರವುಗೊಳಿಸುವುದು ಹಾಗೂ ತಾತ್ಕಲಿಕ ತುರ್ತು 
ಕಾಮಗಾರಿ. 


1S 


4 |ಮಡಿಕೇರಿ ರಃ.ಹೆ 


1,10 0,95 ಅಬ್ದುಲ್‌ ಖದೀರ್‌ ಕಾಮಗಾರಿ ಪೂರ್ಣಗೊಂಡಿದೆ. 


ಮಡಿಕೇರಿ 


ಮಡಿಕೇರಿ 


ಮಡಿಕೇರಿ 


ರಂ.ಹೆ 


ಜಿ.ಮು.ರ 


ಜಿ.ಮು.ರ 


ಮಡಕ್‌ರ i 
ಕಿಮೀ 8200 ರಿಂದ 8600 ರವರೆಗೆ ಆಯ್ದ! 
ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ ರಸ್ತೆಯ ಬದಿ 
ಕುಸಿದಿರುವ ಭಾಗಗಳಲ್ಲಿ  ಮಣ್ಣನ್ನು/ಮರಗಳನ್ನು 


ತೆರವುಗೊಳಿಸುವುದು ಹಾಗೂ ತಾತ್ಕಲಿಕ ತುರ್ತು 


ತಾಲ್ಲೂಕಿನ ಹ ಣಸೂರು-ತಲಕಾವೇರಿ ರ: 


ಮಾಡಕ್‌ರ-ಬಾಗಮಂಡಲ ರಸ್ತೆ ಸರಪಳಿ 7,00 ರಿಂದ 
17.00 ರವರೆಗೆ ಆಯ್ದ ರವರೆಗೆ ಭಾರಿ 
ಮಳೆಯಿಂದಾಗಿ ಬಿದ್ದಿರುವ ಬರೆಯ 5.00 
ಮಣ್ಣನ್ನು/ಮರಗಳನ್ನು ತೆರವುಗೊಳಿಸುವುದು ಹಾಗೂ 
[ತಾತ್ಕಲಿಕ ದುರಸ್ಥಿ ಕಾಮಗಾರಿ. 


1.00 


3.00 


3.95 


ಯತೀಶ್‌ 


ಯತೀಶ್‌ 


ಯತೀಶ್‌ 


£ರಿ-ಬಾಗಮಂಡಲ ಕ್ತಿ ಸರಪಳಿ 24.00 
ರಿಂದ 25.00 ರವರೆಗೆ ಭಾರಿ ಮಳೆಯಿಂದಾಗಿ 1.00 


ರಸ್ತೆ ಕುಸಿದಿರುವ ಬಾಗಕ್ಕೆ ತಾತ್ಕಲಿಕ ದುರಸ್ಪಿ ಕಾಮಗಾರಿ. 
ಮಡಕ 


ಮಡಿಕೇರಿ 


ಜಿ.ಮು.ರ 


ಡಕಾರಡಮಕಲ್ಲು-ಸುಬ್ರಮ್ಯ ರಸ್ತೆ ಸರಪಳಿ 
7.00 ರಿಂದ 8.20 ಹಾಗೂ 12.50 ರಿಂದ 13.60 
ರವರೆಗೆ ಆಯ್ದ ರವರೆಗೆ ಭಾರಿ ಮಳೆಯಿಂದಾಗಿ 
ಬಿದ್ದಿರುವ ಬರೆಯ ಮಣ್ಣನ್ನು/ಮರಗಳನ್ನು 
ತೆರವುಗೊಳಿಸುವುದು ಹಾಗೂ ತಾತ್ಕಲಿಕ ದುರಸ್ಥಿ 
ಕಾಮಗಾರಿ. 


1.00 


2.00 


ಯತೀಶ್‌ 


10 


ಮಡಿಕೇರಿ 


ಜಿ.ಮು.ರ 


ಡ್ಲು ನಾಟಕ ರಸ್ತೆ ಸರಕಪೌ 00 ರಂ 


3.00 ರವರೆಗೆ ಹಾಗೂ ಕಾಟಕೇರಿ-ಉಡ್ಡತ್‌ಮೊಟ್ಟೆ ರಸ್ತೆ 


ಸರಪಳಿ 2,20 ರಿಂದ 3.20 ಆಯ್ದ ಭಾಗಗಳಲ್ಲಿ 0.70 


ಭಾರಿ ಮಳೆಯಿಂದಾಗಿ ಹಾನಿಯಾಗಿರುವ ಬಾಗಗಳ 


ತಾತ್ಕಲಿಕ ದುರಸ್ವಿ ಕಾಮಗಾರಿ 
೪ 


0.70 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ, 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


11 |ಮಡಿಕೇರಿ ಜಿ.ಮು.ರ 
12 |ಮಡಿಕೇರಿ ಜಿ.ಮು.ರ 
BE K ಜಿ.ಮು.ರ 
-k ಜಿ.ಮು.ರ 


ಮಡಿಕೇರಿ ಜಿ.ಮು.ರ 


- ಜಿ.ಮು.ರ 
‘ k- 


ಭಾಗಮಂಡಲ-ಕರಿಕ ರಸ್ತೆ ಸರಪಳಿ 400 ರಿಂದ 8.00 
ರವರೆಗೆ ಹಾಗೂ 16.00 ರಿಂದ 20.00 ರವರೆಗೆ ಆಯ್ದ 
ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ ಹಾನಿಯಾಗಿರುವ 


ಬಾಗಗಳ ತಾತ್ಕಲಿಕ ದುರಸ್ಸಿ ಕಾಮಗಾರಿ 


ಮಡಿಕೇರಿ-ಅಬ್ದಿಪಾಲ್ಡ್‌ ರಸ್ತ ರಪ್‌""0.50 ರಿಂದ 
1.50ರವರೆಗೆ ಆಯ್ತ ಭಾಗಗಳಲ್ಲಿ ಭಾರಿ 
ಮಳೆಯಿಂದಾಗಿ ಹಾನಿಯಾಗಿರುವ ಭಾಗಗಳ ತಾತ್ಕಲಿಕ 
ದುರಸ್ಸಿ ಕಾಮಗಾರಿ 

ಹೊರ್ನಾಡು-ಬಲಮುರಿ-ಪಾರ 
4.50ರಿಂದ 6.20ರವರೆಗೆ ಆಯ್ದ ಭಾಗಗಳಲ್ಲಿ ಭಾರಿ 
ಮಳೆಯಿಂದಾಗಿ ಹಾನಿಯಾಗಿರುವ ಭಾಗಗಳ ತಾತ್ಕಲಿಕ 


ಸಾಫ್ಸವಾಡ-ನಾಪೊಣ್ಣ ಸ್ತ ಸರಪಳ 
11.00 ರಿಂದ 1200ರವರೆಗೆ ಹಾಗೂ 14.00 ರಿಂದ 
15.00ಆಯ್ದ ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ 
[ಹಾನಿಯಾಗಿರುವ ಭಾಗಗಳ ತಾತ್ಕಲಿಕ ದುರಸ್ಥಿ 


ರಸ್ತೆ ಸರಪಳಿ 1.00 ರಿಂದ 4.50 ರವರೆಗೆ 


ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ ಹಾನಿಯಾಗಿರುವ 


ಸರಪಳಿ 2.00 ರಿಂದ 10.00ರವರೆಗೆ ಆಯ್ದ 


ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ ಹಾನಿಯಾಗಿರುವ 
ಭಾಗಗಳ ತಾತ್ಕಲಿಕ ದುರಸ್ಥಿ ಕಾಮಗಾರಿ 

ಸ್ರಮಾನ-ದಬ್ಬಡ್ಕ-ಲ್ಲಾ ಬಂಡಿ "ರಸ್ತೆ ಸರಪಳಿ 0.50 
ರಿಂದ 6.00ರವರೆಗೆ ಆಯ್ದ ಭಾಗಗಳಲ್ಲಿ ಭಾರಿ 
ಮಳೆಯಿಂದಾಗಿ ಹಾನಿಯಾಗಿರುವ ಭಾಗಗಳ ತಾತ್ಕಲಿಕ 


[ದುರಸ್ಥಿ ಕಾಮಗಾರಿ 


3.00 2.00 ರಮೇಶ್‌ § ಕಾಮಗಾರಿ ಪೂರ್ಣಗೊಂಡಿದೆ. 
1.00 0.95 ನಾರಾಯಣ ರೈ ಕಾಮಗಾರಿ ಪೂರ್ಣಗೊಂಡಿದೆ. 
1.00 0.80 ಬಾಬು.ಕೆ ಕಾಮಗಾರಿ ಪೂರ್ಣಗೊಂಡಿದೆ. 
1.00 0.85 ಶರಣ್‌ ಮೂರ್ತಿ ಕಾಮಗಾರಿ ಪೂರ್ಣಗೊಂಡಿದೆ. 
1.50 1.00 ಸುಬ್ರಮಣ್ಯ.ಕೆ.ವಿ ಕಾಮಗಾರಿ ಪೂರ್ಣಗೊಂಡಿದೆ. 
OS 
ನಿರಂಜನ್‌,ಎಂ ಕಾಮಗಾರಿ ಪೂರ್ಣಗೊಂಡಿದೆ. 
3.00 


2.00 ನಿಸಾರ್‌ RR ಕಾಮಗಾರಿ ಪೂರ್ಣಗೊಂಡಿದೆ. 


kf 


1% 


23 


ರಸ್ತೆ ಸರಪಳಿ 2.80 ರಿಂದ 5.00ರವರೆಗೆ ಆಯ್ದ! 


ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ ಹಾನಿಯಾಗಿರುವ 


5.40 ರಿಂದ 6.50ರವರೆಗೆ ಆಯ್ದ ಭಾಗಗಳಲ್ಲಿ ಭಾರಿ 


ಮಳೆಯಿಂದಾಗಿ ಹಾನಿಯಾಗಿರುವ ಭಾಗಗಳ ' ತಾತ್ಕಲಿಕ 


2.00, ಹಾಗೂ 5.00 ರಿಂದ 5.50 ರವರೆಗೆ ಭಾರಿ 
ಬಿದ್ದಿರುವ ಬರೆಯ 1.20 
ಮಣ್ಣನ್ನು/ಮರಗಳನ್ನು ತೆರವುಗೊಳಿಸುವುದು ಹಾಗೂ 
ತಾತ್ಕಲಿಕ ತುರ್ತು ಕಾಮಗಾರಿ. 


ಮಳೆಯಿಂದಾಗಿ 


ಸೋಮವಾರಪೇಟೆ |ರೂ.ಹೆ 


ಸೋಮವಾರಪೆ 


ರಿಂದ 31.00 ರವರೆಗೆ ಭಾರಿ ಮಳೆಯಿಂದಾಗಿ ಬಿದ್ದಿರುವ 


ಬರೆಯ ಮಣ್ಣನ್ನು/ಮರಗಳನ್ನು ತೆರವುಗೊಳಿಸುವುದು 


ಆಯ್ದ ಭಾಗಗಳಲ್ಲಿ ಭಾರಿ ಮಳೆಯಿಂದಾಗಿ 


ಹಾನಿಯಾಗಿರುವ ಭಾಗಗಳ ತಾತ್ಕಲಿಕ ದುರಸ್ಥಿ 


1.00 


8.00 ರಿಂದ 10.00 ರವರೆಗೆ ಆಯ್ದ ಭಾಗಗಳಲ್ಲಿ 
2.00 


ಮಳೆಯಿಂದ ಜರಿದ ಮಣ್ಣನ್ನು ತೆರೆವುಗೊಳಿಸುವುದು 


[ಹಾಗೂ ಹಾನಿಯಾದ ರಸ್ತೆಯ ತಾತ್ಕಾಲಿಕ ದುರ. 


1.00 


1.75 


ನಿಸಾರ್‌ 


ಎ.ಟಿ ಆಲೀಪು 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 
ಕಾಮಗಾರಿ ಪೂರ್ಣಗೊಂಡಿದೆ. 
Na ts 


lis } We 
KN ಕಾಮಗಾರಿ ಪೂರ್ಣಗೊಂಡಿದೆ. 


ಮಳೆಯಿಂದ ಜರಿದ ಮಣ್ಣನ್ನು ತೆರೆವುಗೊಳಿಸುವುದು 


ಹಾಗೂ ಹಾನಿಯಾದ ರಸ್ವೆಯ ತಾತ್ಕಾಲಿಕ ದುರಸ್ಪಿ 


& ಕಾಮಗಾರಿ ಪೂರ್ಣಗೊಂಡಿದೆ. 


ನಾಣನಾರ ಹಾಸ ರಾಜ್ಯ ಹೆದ್ದಾರ91ರ 
ಸರಪಳಿ 29.00 ರಿಂದ 30.00 ರವರೆಗಿ ಆಯ್ಸ! 
ಭಾಗಗಳಲ್ಲಿ ಮಳೆಯಿಂದ ಜರಿದ ಮಣ್ಣನ್ನು 
ತೆರೆವುಗೊಳಿಸುವುದು ಹಾಗೂ ಹಾನಿಯಾದ ರಸ್ತೆಯ 
ತಾತ್ಕಾಲಿಕ ದುರಸ್ಥಿ 


ಸರಪಳಿ 4185 ದಿಂದ 44.00 ರವರೆಗಿ ಆಯ್ದ] 
ಭಾಗಗಳಲ್ಲಿ ಮಳೆಯಿಂದ ಜರಿದ ಮಣ್ಣನ್ನು 
ತೆರೆವುಗೊಳಿಸುವುದು ಹಾಗೂ ಹಾನಿಯಾದ ರಸ್ತೆಯ 


ಸರಪಳಿ 46.00 ರಿಂದ 49.00 ರವರೆಗಿ ಆಯ್ದ 
ಭಾಗಗಳಲ್ಲಿ ಮಳೆಯಿಂದ ಜರಿದ ಮಣ್ಣನ್ನು 
ತೆರೆವುಗೊಳಿಸುವುದು ಹಾಗೂ ಹಾನಿಯಾದ ರಸ್ತೆಯ 


—l- 
ಸರಪಳಿ 253.00 ರಿಂದ 254.00 ರವರೆಗೆ ಆಯ್ದ] 
D fs ಟಿ ಗ್ರ 
94,24 ರಿಂದ 96.00 ರವರೆಗೆ ಆಯ್ದ ಭಾಗಗಳಲ್ಲಿ 
8 ಸೋಮವಾರಪೇಟೆ |ರಾ.ಹೆ 
ಮಳೆಯಿಂದ ಜರಿದ ಮಣ್ಣನ್ನು ತೆರೆವುಗೊಳಿಸುವುದು 
ಹಾಗೂ ಹಾನಿಯಾದ ರಸ್ತೆಯ ತಾತ್ಕಾಲಿಕ ದುರ 


2.15 


3.00 


1.50 


1.00 


1.76 


130.00 ರಂದ 13100 ರವರೆಗೆ ಆಯ್ದ ಭಾಗಗಳಲ್ಲಿ 


ಮಳೆಯಿಂದ ಜರಿದ ಮಣ್ಣನ್ನು ತೆರವುಗೊಳಿಸುವುದು 


es ರಾ.ಹೆ 
es ರೂ.ಹೆ 
ಪಾಟ" `ಪೈನದಾರ `ರಾಜ್ಯ ಹೆದ್ದಾಕ 77ರ 
ಸರಪಳಿ 5100 ರಿಂದ 52.50 ರಪರೆಗಿ ಆಯ್ದ! 
ಸೋಮವಾರಪೇಟೆ ಭಾಗಗಳಲ್ಲಿ ಮಳೆಯಿಂದ ಜರಿದ ಮಣ್ಣನ್ನು 
ತೆರೆವುಗೊಳಿಸುವುದು ಹಾಗೂ ಹಾನಿಯಾದ ರಸ್ತೆಯ 
; ದ ಕ್ಸ್‌ಕವ್ಯ 
7 |ಸೋಮವಾರಪೇಟೆ |ರೂ.ಹೆ ಭಾಗಗಳಲ್ಲಿ ಮಳೆಯಿಂದ ಜರಿದ ಮಣ್ಣನ್ನು 
ಹರಸಾಷ”ಚಿಟ್ಟಳ್ಳಿ"ರ 
9 ಸೋಮವಾರಪೇಟೆ 


ಹಾಗೂ ಹಾನಿಯಾದ ರಸ್ತೆಯ ತಾತ್ಕಾಲಿಕ ದುರ 


1.00 


0.50 ಎಂ.ಅಬೂಬಕರ್‌ ಕಾಮಗಾರಿ ಪೂರ್ಣಗೊಂಡಿದೆ. 
ಕಷ 
2.00 ಕೃಷ್ಣಕುಮಾರ್‌ ಕಾಮಗಾರಿ ಪೂರ್ಣಗೊಂಡಿದೆ. 
ಎಂ.ಸಿ 
2.50 ಯೋಗೇಶ್‌.ಎಂ ಕಾಮಗಾರಿ ಪೂರ್ಣಗೊಂಡಿದೆ. 
1.50 ಆರ್‌.ಸಿ ಗಣೇಶ್‌ ಕಾಮಗಾರಿ ಪೂರ್ಣಗೊಂಡಿದೆ. 
1.00 ವಹ (ವನ್‌ ಕಾಮಗಾರಿ ಪೂರ್ಣಗೊಂಡಿದೆ. 
ಶ್ರೀನಿವಾಸ್‌ 
1.00 ಬಳ್ಳ ಕಾಮಗಾರಿ ಪೂರ್ಣಗೊಂಡಿದೆ. 
ಕುಮಾರಸ್ಸಾಮಿ 
» 
ಎನ್‌ 'ಎನ್‌ ಕಾಮಗಾರಿ ಪೂರ್ಣಗೊಂಡಿದೆ. 
ಶ್ರೀನಿವಾಸ್‌ 


[1 


10 |ಸೋಮವಾರಪೇಟೆ 


11 [ಸೋಮವಾರಪೇಟೆ 


12 


13 |ಸೋಮವಾರಪೇಟೆ 


14 |ಸೋಮವಾರಪೇಟೆ 


ಜಿ.ಮು.ರ 


ಮಾಡಪಾರಸಾರ್ಕವಿ-ತಾಂತ್ಕ್‌ "ರಸ್ತ `ಸರಪಳ 8.00 


ರಿಂದ 7.50 ರವರೆಗೆ ಆಯ್ದ ಭಾಗಗಳಲ್ಲಿ ಮಳೆಯಿಂದ 


ಜಿ.ಮು.ರ 


ಜರಿದ ಮಣ್ಣನ್ನು 


ಹಾನಿಯಾದ ರಸ್ತೆಯ ತಾತ್ಕಾಲಿಕ ದುಕಸ್ಸಿ 
ೀಪಾಲಪುರ - 


13.00 ರಿಂದ 14.00 ರವರೆಗೆ 
ಮಳೆಯಿಂದ ಜರಿದ 


ತಾಕೇದ್ವಿ ರಸ್ತೆ ಸರಪಳಿ 11.00 ರಿಂದ 12. 00 ರವರೆಗೆ 
ಆಯ್ದ ಭಾಗಗಳಲ್ಲಿ ಮಳೆಯಿಂದ ಜರಿದ ಮಣ್ಣನ್ನು 
ತೆರೆವುಗೊಳಿಸುವುದು ಹಾಗೂ ಹಾನಿಯಾದ ರಸ್ತೆಯ 


ತಾತ್ಕಾಲಿಕ ದುರ; 
ಮಾದಪೌರ-ಬಿಳಿಗೇರಿ-ಕರಂಗದೂರು-ತಾಕೇರಿ- 


ಹಾನಗಲ್ಲು ರಸ್ತೆ ಸರಪಳಿ 12.00 ರಿಂದ 13.60 ರವರೆಗೆ: 
ಲ್ಲು ರಸ್ತ 


ತೆರವುಗೊಳಿಸುವುದು ಹಾಗೂ ಹಾನಿಯಾದ ರಸ್ತೆಯ 
ತಾತ್ಕಾಲಿಕ ದುರ 


ತೆರೆವುಗೊಳಿಸುವುದು ಹಾಗೂ 


ಆಯ್ದ ಭಾಗಗಳಲ್ಲಿ ಮಳೆಯಿಂದ ಜರಿದ ಮಣ್ಣನ್ನು! 


1,50 


1.00 


1.60 


0.50 


1.00 


NEN 
§ 


ಯೋಗೇಶ್‌.ಬಿ.ಆರ್‌ 


ಜಿ.ಮು.ರ 


ನಗಾರರಾಗದಾರ ಕಸ ಸರಪರ ರಂಡೆ 
2.00 ರವರೆಗೆ ಆಯ್ದ ಭಾಗಗಳಲ್ಲಿ ಮಳೆಯಿಂದ ಜರಿದ 
ಮಣ್ಣನ್ನು ತೆರೆವುಗೊಳಿಸುವುದು ಹಾಗೂ ಹಾನಿಯಾದ 
ರಸ್ತೆಯ ತಾತ್ಕಾಲಿಕ ದುರಸ್ಸಿ 


15 |ಸೋಮವಾರಪೇಟೆ 


ol 


16 |ಸೋಮವಾರಪೇಟೆ 


Me ER 


ಜಿ.ಮು.ರ 


ಮಾನ ತಪ್ವಾಕಕ್ಕೊಳ್ಳಿ -"ಬಾರ್ಲಗದ್ದೆ - ಹೆರಗ: 
ಕಿಕ್ಕರಳ್ಳಿ ರಸ್ತೆ ಸರಪಳಿ 750 ರಿಂದ 9.00 ರವರೆಗೆ 
ಆಯ್ತ ಭಾಗಗಳಲ್ಲಿ ಮಳೆಯಿಂದ ಜರಿದ ಮಣ್ಣನ್ನು 
ತೆರೆವುಗೊಳಿಸುವುದು ಹಾಗೂ ಹಾನಿಯಾದ ರಸ್ತೆಯ 


1.00 ರವರೆಗೆ ಆಯ್ದ ಭಾಗಗಳಲ್ಲಿ ಮಳೆಯಿಂದ ಜರಿದ 


ಮಣ್ಣನ್ನು ತೆರೆವುಗೊಳಿಸುವುದು ಹಾಗೂ ಹಾನಿಯಾದ 


ರಸ್ತೆಯ ತಾತ್ಯಾಲಿಕ ದುರಸ್ಥಿ 


1.00 


1.00 


1.00 


0.50 


ಎಸ್‌.ಕೆ 
ಮಲಿಕಾರ್ಜುನ 


ಎಸ್‌.ಕೆ 
ಮಲಿಕಾರ್ಜುನ 


SRE 


ವಿ೦ 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


Hi, 


ರಿಂದ 6.50 ರವರೆಗೆ ಆಯ್ದ ಭಾಗಗಳಲ್ಲಿ ಮಳೆಯಿಂದ 


Wi | 


ಜರಿದ ಮಣ್ಣನ್ನು ತೆರವುಗೊಳಿಸುವುದು ಹಾಗೂ 
ಹಾನಿಯಾದ ರಸ್ತೆಯ ತಾತ್ಕಾಲಿಕ ದುರಸ್ಥಿ 
5.00 ರವರೆಗಿ ಆಯ್ದ ಭಾಗಗಳಲ್ಲಿ ಮಳೆಯಿಂದ ಜರಿದ 


Je 
e) 


1.00 ಜಬ್‌ ಕಾಮಗಾರಿ ಪೂರ್ಣಗೊಂಡಿದೆ. 
ಉದಯಕುಮಾರ್‌ 
0.50 ಕಾಮಗಾರಿ ಪೂರ್ಣಗೊಂಡಿದೆ. 
t Kf 


ಕಿ.ಮೀ 75.00ರಿಂದ 80.00ಕ.ಮೀ ರವರೆಗೆ ಕುಸಿದಿರುವ 
ಎಂ.ಎನ್‌ ರಮೇಶ್‌ 
ವರಾಜಪೇಟೆ ಮಣ್ಣನ್ನು ತೆರವುಗೊಳಿಸುವುದು, ಬಿದ್ದಿರುವ ಮರಗಳನ್ನು . . be ಕಾಮಗಾರಿ ಪೂರ್ಣಗೊಂಡಿದೆ. 
ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 
ಕಾಮಗಾರಿಯನ್ನು ಕೈಗೊಳುವುದು. 
ಎಂ.ಎನ್‌ ರಮೇಶ್‌ 
2 4.00 4.0 ಕಾಮಗಾರಿ ಪೂರ್ಣಗೊಂಡಿದೆ, 
Mp | | 
Fp oo NN 


ಮಣ್ಣನ್ನು ತೆರವುಗೊಳಿಸುವುದು ಹಾಗೂ ಹಾನಿಯಾದ 


ಕಿ.ಮೀ 8100ರಿಂದ 85.00ಕ.ಮೀ ರವರೆಗೆ ಕುಸಿದಿರುವ 


ಮಣ್ಣನ್ನು ತೆರವುಗೊಳಿಸುವುದು. ಬಿದ್ದಿರುವ ಮರಗಳನ್ನು 
ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 


ಕಾಮಗಾರಿಯನ್ನು ಕೈಗೊಳುವುದು. 
ಾನ್ಲೂನ ಕಾಣನಾರ ಪಾನಕ 


ಕಿ.ಮೀ 60.00ರಿ೦ದ 62.00ಕಿ.ಮೀ ರವರೆಗೆ 


p 


ಕುಸಿದಿರುವ ಮಣ್ಣನ್ನು ತೆರವುಗೊಳಿಸುವುದು. ಬಿದ್ದಿರುವ 
ಮರಗಳನ್ನು ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ 


ರಿಕ್ಷಣಾ ಕಾಮಗಾರಿಯನ್ನು ಕೈಗೊಳುವುದು. 


ನರಾಜಪೌೇಟ್‌ ತಾಲ್ಲೂಕ ಹುಣಸೂರು ತಲಕಾಷೌಕ್‌ರ 


3 


ಕಿ.ಮೀ 52.00ರಿಂದ 54.00ಕಿ.ಮೀ ರವರೆಗೆ ಕುಸಿದಿರುವ 


ಎಂ.ಎನ್‌ ರಮೇಶ್‌ 
ಕುಮಾರ್‌ 


ವಿರಾಜಪೇಟೆ ಮಣ್ಣನ್ನು ತೆರವುಗೊಳಿಸುವುದು, ಬಿದ್ದಿರುವ ಮರಗಳನ್ನು 2.00 2.00 


ಕಾಮಗಾರಿ ಪೂರ್ಣಗೊಂಡಿದೆ. 
ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 


ಕಾಮಗಾರಿಯನ್ನು ಕೈಗೊಳುವುದು. 


28.50ರಂದ 30.50ಕ.ಮೀ ರವರೆಗೆ ಕುಸಿದಿರುವ 


ಮಣ್ಣನ್ನು ತೆರವುಗೊಳಿಸುವುದು, ಬಿದ್ದಿರುವ ಮರಗಳನ್ನು ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 
ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ, 


ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 
ಕಾಮಗಾರಿಯನ್ನು ಕೈಗೊಳುವುದು. 


ವಿರಾಜಪೇಟೆ 


ಮಣ್ಣನ್ನು ತೆರವುಗೊಳಿಸುವುದು, ಬಿದ್ದಿರುವ ಮರಗಳನ್ನು 4.00 ಟಿ.ಎನ್‌ ಆರ್ಳುಗಂ 


ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 


ಕಾಮಗಾರಿಯನ್ನು ಕೈಗೊಳುವುದು, 


ಕಿ.ಮೀ. 92.00 ರಿಂದ 94.50 ಕಿ.ಮೀ, ರಲ್ಲಿ ರಸ್ತೆ ಬದಿ 


ವಿರಾಜಪೇಟೆ 


ಜಾರಿ ಬಿದ್ದ ಮಣ್ಣನ್ನು ತೆರವುಗೊಳಿಸುವುದು. ಕೊರೆದ 2.50 


ಟಿ.ಟಿ.ರಮೇಶ್‌ 


ರಸ್ತೆ ಬದಿಗಳನ್ನು ತಾತ್ಕಾಲಿಕ ಸರಿಪಡಿಸುವಿಕೆ ಕಾಮಗಾರಿ 


ತಾಲ್ಲೂಕಿನ ವಿರಾಜಪೇ ಬೈಂದೂರು 
ರಸ್ತೆ ಕಿ.ಮೀ. 9.50 ರಿಂದ 11.50 ಕಿ.ಮೀ. ರಲ್ಲಿ ಕೊರೆದ 
ರಸ್ತೆ ಬದಿಗಳನ್ನು ಸರಿಪಡಿಸುವುದು. ಹಾಗೂ 
ಹಾಳಾಗಿರುವ ರಸ್ತೆಗಳನ್ನು ತಾತ್ಕಾಲಿಕ ಸರಿಪಡಿಸುವಿಕೆ 
ಕಾಮಗಾರಿ 

ಬಪೇಟಿ ತಾಲ್ಲೂಕ `ಟ3ೆಟ್ಟಗೇರ`ಬರುನಾ 


ಕಿ.ಮೀ 4.00ರಿಂದ 5.00ಕಿ.ಮೀ ರವರೆಗೆ ಕುಸಿದಿರುವ 


ಟಿ.ಟಿ. ರಮೇಶ್‌ 


ರಸ್ತೆ 


5 


ಮಣ್ಣನ್ನು ತೆರವುಗೊಳಿಸುವುದು, ಬಿದ್ದಿರುವ ಮರಗಳನ್ನು ಟ.ಎನ್‌ ಆರ್ಮುಗಂ 


ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 


ಕಾಮಗಾರಿಯನ್ನು ಕೈಗೊಳುವುದು. 


13 


- 


| 
- 


- | 


ನರಾನಫಾಚ ಮ್ಲಕ ನರಾಜಪೇ 5 
ಕಿ.ಮೀ 5.00ರಿಂದ 7.00ಕಿ.ಮೀ ರವರೆಗೆ ಹಾಗೂ 
$.ಮೀ 11.00 ರಿಂದ 13.008ಮೀ ರವರೆಗೆ ಕುಸಿದಿರುವ 


ಮಣ್ಣನ್ನು ತೆರವುಗೊಳಿಸುವುದು. ಬಿದ್ದಿರುವ ಮರಗಳನ್ನು 
[ತೆರವುಗೊಳಿಸುವುದು 


4.00 


ಹಾಗೂ ತಾತ್ಕಾಲಿಕ ರಕ್ಷಣಾ 


ಕಾಮಗಾರಿಯನ್ನು ಕೈಗೊಳುವುದು. 


4.00 


ಹೆಚ್‌.ಹೆಚ್‌.ಕೃಷ್ಣ 


ಕಾಮಗಾರಿ ಪೂರ್ಣಗೊಂಡಿದೆ. 


k SE 


ನಕಾವಪಾಚ ಮ್ಲಕ ನರಾವಪಾಡ ಜೊಡಿ 
ಕೆದಮಳ್ಳೂರು ಪಾಲಂಗಾಲ ಕರಡ ರಸ್ತೆ ಕಿ.ಮೀ 11.00 
ರಿಂದ 14.00ಕಮೀ ರವರೆಗೆ ಕುಸಿದಿರುವ ಮಣ್ಣನ್ನು 
ತೆರವುಗೊಳಿಸುವುದು. 


3.00 


ಬಿದ್ದಿರುವ ಮರಗಳನ್ನು 


ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 


ಕಾಮಗಾರಿಯನ್ನು ಕೈಗೊಳುವುದು. 


3,00 


*ಕ್ಷೆ.ಎಂ.ಮಾರ್ಷಲ್‌ 


ಕಾಮಗಾರಿ ಪೂರ್ಣಗೊಂಡಿದೆ. 


ನರನಪ್‌ನ ಾನ್ಲನ ನರುನಾಣ ಪರಟಗ್‌ರ"ರಸ್ತೆ 
ಕಿ.ಮೀ 4,00 ರಿಂದ 5.008ಮೀ ರವರೆಗೆ sdk. 
ಮಣ್ಣನ್ನು ತೆರವುಗೊಳಿಸುವುದು. ಬಿದ್ದಿರುವ ಮರಗಳನ್ನು 1.0 
ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಿಕ್ಷಣಾ 
ಕಾಮಗಾರಿಯನ್ನು ಕೈಗೊಳುವುದು. 


3.00 ರಿಂದ ೩೦0ಕ8ಮೀ ರವರೆಗೆ ಕುಸಿದಿರುವ 


ಮಣ್ಣನ್ನು ತೆರವುಗೊಳಿಸುವುದು. ಬಿದ್ದಿರುವ ಮರಗಳನ್ನು 
ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 


ಕಾಮಗಾರಿಯನ್ನು ಕೈಗೊಳುವುದು. 
ವರಾಜಪೇಟಿ ತಾಲ್ಲೂಕ Ne) ಲ ಬಾ ರಿಸ್ತಿ 
ಕಿ.ಮೀ 150 ರಿಂದ 2.508ಿಮೀ ರವರೆಗೆ ಕುಸಿದಿರುವ 
ಮಣ್ಣನ್ನು ತೆರವುಗೊಳಿಸುವುದು, ಬಿದ್ದಿರುವ ಮರಗಳನ್ನು) 100 


ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಿಕ್ಷಣಾ 


ಕಾಮಗಾರಿಯನ್ನು ಕೈಗೊಳುವುದು. 


1.00 


1.00 


1.00 


ಹೆಚ್‌.ಹೆಚ್‌ ಕೃಷ್ಣ 


ಟ.ಟಿ. ರಮೇಶ್‌ 


*ಕ್ಷೆಎಂ.ಮಾರ್ಷಲ್‌ 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ. ' 


ಕಿ.ಮೀ 3.00 ರಿಂದ 3.50ಕಿಮೀ ರವರೆಗೆ ಕುಸಿದಿರುವ 
ಮಣ್ಣನ್ನು ತೆರವುಗೊಳಿಸುವುದು. ಬಿದ್ದಿರುವ ಮರಗಳನ್ನು 
ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 
ಕಾಮಗಾರಿಯನ್ನು ಕೈಗೊಳುವುದು. 


ಕಿಮೀ 2.50 ರಿಂದ 3.50ಕಿಮೀ ರವರೆಗೆ ಕುಸಿದಿರುವ 
ಮಣ್ಣನ್ನು ತೆರವುಗೊಳಿಸುವುದು, ಬಿದ್ದಿರುವ ಮರಗಳನ್ನು 
ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಿಕ್ಷಣಣ 


ಕಾಮಗಾರಿಯನ್ನು ಕೈಗೊಳುವುದು. 


ನಿರಾಜಪೇಟ ತಾಲ್ಲೂಕ ಅಮ್ಮತ್ತಿ 

ಗೋಣಿಗೊಪ್ಪ ರಸ್ತೆ ಕಿ.ಮೀ 5.00 ರಿಂದ 5.50ಕ8ಿಮೀ 
ರವರೆಗೆ ಕುಸಿದಿರುವ ಮಣ್ಣನ್ನು ತೆರವುಗೊಳಿಸುವುದು, 
ಬಿದ್ದಿರುವ ಮರಗಳನ್ನು ತೆರವುಗೊಳಿಸುವುದು ಹಾಗೂ 


ತಾತ್ಕಾಲಿಕ ರಕ್ಷಣಾ ಕಾಮಗಾರಿಯನ್ನು ಕೈಗೊಳುವುದು. 
ರಾಜಪೇಟೆ ತಾಲ್ಲೂಕು ಸಿದ್ದಾಪುರ 


ಕಿ.ಮೀ 3.00 ರಿಂದ 4.00ಕಿಮೀ ರವರೆಗೆ ಕುಸಿದಿರುವ 


ಮಣ್ಣನ್ನು ತೆರವುಗೊಳಿಸುವುದು, ಬಿದ್ದಿರುವ ಮರಗಳನ್ನು] 
ತೆರವುಗೊಳಿಸುವುದು ಹಾಗೂ ತಾತ್ಕಾಲಿಕ ರಕ್ಷಣಾ 


ಕಾಮಗಾರಿಯನ್ನು ಕ್ಕೆ ಗೊಳುವುದು. 


Al 


0.50 ಎಂ.ಎನ್‌ ರಮೇಶ್‌ 
ಕುಮಾರ್‌ 


ಎಂ.ಎನ್‌ ರಮೇಶ್‌ 
ಕುಮಾರ್‌ 


ಕಾಮಗಾರಿ ಪೂರ್ಣಗೊಂಡಿದೆ. 


ಕಾಮಗಾರಿ ಪೂರ್ಣಗೊಂಡಿದೆ 


ಅನುಬಂಧ-3 (ಪಶ್ನೆ ಸಂಖ್ಯೆ: 856) 


ಕೊಡಗು ಜಿಲ್ಲಾಧಿಕಾರಿಗಳಿಂದ ಕೊಡಗು ಜಿಲ್ಲೆಯಡಿಯಲ್ಲಿ ಶಾಶ್ನತ ಪ್ರಕೃತಿ ವಿಕೋಪದಡಿಯ ಕಾಮಗಾರಿಗಳ ಅಂದಾಜು ಪಟ್ಟಿಗಳಿಗೆ ಆಡಳಿತಾತ್ಮಕ ಮಂಜೂರಾತಿ ಆದೇಶ ಪತ್ರ ಸಂಖ್ಯೆ:ಪ್ರವಿ 


362/2019-20 ದಿನಾಂಕಃ04.12.2020 (33 ಕಾಮಗಾರಿಗಳು) ಹಾಗೂ ದಿನಾಂಕಃ11.12.2020 (9 ಕಾಮಗಾರಿಗಳು) 


ಕ್ರ / ಅಂದಾಜು ಮೊತ್ತ 
ನ ಕಾಮಗಾರಿಯ ಹೆಸರು | (ರೂ.ಲಕ್ಷಗಳಲ್ಲಿ 

ಜಿಲ್ಲಾ ಮತ್ತು ಇತರೆ ರಸ್ತೆಗಳು 

1 ಮಡಿಕೇರಿ ತಾಲ್ಲೂಕು ಮೂರ್ನಾಡು-ಕುಂಬಳೆದಾಳು-ಹೊದವಾಡ-ಪಾಲೂರು "ರಸ್ತೆ `ಸರಪಳ 5.00 ರಿಂದ 6.50 ಕ.ಮೀ`ರವರೆಗೌ' ಭಾರಿ 4000 
ಮಳೆಯಿಂದಾಗಿ ಹಾಳಾಗಿರುವ ಭಾಗಗಳ ರಸ್ತೆ ದುರಸ್ಥಿ ಕಾಮಗಾರಿ. ’ 

2. ಮಡಿಕೇರಿ ತಾಲ್ಲೂಕು `'ಭಾಗಮಂಡಲ-ರಕೆ ರಸ್ತೆ `ಸರಪ್‌'23.00 ರಂದ 2500 ಕಮೀ ಕಮೀ'ರವಕರೆಗೌ' ಭಾರ ಮಳೆಯಿಂದಾಗಿ; $0.06 
, ಹಾಳಾಗಿರುವ ಭಾಗಗಳ ರಸ್ತೆ ದುರಸ್ಥಿ ಕಾಮಗಾರಿ. i k 

3 ಮಡಿಕೇರಿ ತಾಲ್ಲೂಕು ಭಾಗಮಂಡಲ-ಕರಕ8 ರಸ್ತೆ ಸರಪಳ'720 ರಲ್ಲಿ `ಧಾರ`'ಮಳಮಂದ ಹಾಳಾಗಿರುವ ಭಾಗಕ್ಕೆ ರಕ್ಷಣಾ ಹಾಗಾ 

20.00 

ತಡೆಗೋಡೆ ಕಾಮಗಾರಿ 

4 ಮಡಿಕೇರಿ `ತಾಲ್ಲೂಕು ಕಡಂಗ-ಎಡಪಾಲ-ಬಾವಳಿ "ರಸ್ತೆ ಸರಪಳಿ `4.20ಮತ್ತು 4.65 ಕ.ಮೀ "ರಲ್ಲೆ `ಭಾರಿ `'ಮಳೆಯಿಂದಾಗಿ ಕುಸಿದೆರುವ Sa 
ಭಾಗಕ್ಕೆ ತಡೆಗೋಡೆ ನಿರ್ಮಿಸಿ ದುರಸ್ಥಿಪಡಿಸುವ ಕಾಮಗಾರಿ " 

5 ಮಡಿಕೇರಿ ` ತಾಲ್ಲೂಕು `'ಕಡೆಂಗ-ಜೊಳ್ಳುಮಾಡು-ನಾಪೊಕ್ಷು ರಸ್ತೆ ಸರಪಳಿ ₹00 ರಿಂದ 950 ಕ.ಮೀ'ರಲ್ಲಿ ಭಾರಿ ಮಳೆಯಿಂದಾಗಿ? 4000 
ಹಾಳಾಗಿರುವ ಭಾಗಗಳ ರಸ್ತೆ ದುರಸ್ಥಿ ಕಾಮಗಾರಿ | 

6 ಮಡಿಕೇರಿ`ತಾಲ್ಲೂಕು ಮಡೆ-ಬೆಟ್ಟತ್ತೂರು-ಕೊಳೆಗದಾಳು-ಚೇರಂಬಾಣೆ `ರಸ್ತೆ ಸರಪಳಿ '18.65ರಲ್ಲಿ' ಭಾರಿ ಮಳೆಯಿಂದಾಗಿ ಹಾಳಾಗಿರುವ ರಸ್ತೆ' 35.00 
ಭಾಗಕ್ಕೆ ತಡೆಗೋಡೆ ಹಾಗೂ ರಕ್ಷಣಾ ಕಾಮಗಾರಿ \ ’ 

7 ಮಡಿಕೇರಿ ತಾಲ್ಲೂಕು ಕಾಟಕೇರಿ-ಉಡ್ಡತ್‌ಮೊಟ್ಟೆ ರಸ್ತೆ ಸರಪಳ'0.40 `ರಂದ್‌3.60 ಕ.ಮೀ'ರವಕೆಗೆ`ಭಾರಿ ಮಳೆಯಿಂದಾಗಿ ಹಾಳಾಗಿರುವ ' 165.00 
ಭಾಗಗಳ ರಸ್ತೆ ದುರಸ್ಥಿ ಕಾಮಗಾರಿ. | 

8 ಮಡಿಕೇರಿ`ತಾಲ್ಲೂಕು 'ಮಡಿಕೇರಿ-ಭಾಗಮಂಡಲ ರಸ್ತೆ ಸರಪ್‌'775ರಿಂದ 3.58.ಮೀ ರವರೆಗೆ ಭಾರಿ ಮಳೆಯಿಂದಾಗಿ ಹಾಳಾಗಿರುವ ಭಾಗಗಳೆ 190.00 
ರಸ್ತೆ ದುರಸ್ಥಿ ಕಾಮಗಾರಿ. I ' 

9 ಸೋಮವಾರಪೇಟೆ ತಾಲ್ಲೂಕು ಮಾದೇಗೋಡು - ಕೆಂಕೆರೆ ರಸ್ತೆಯ ಕಮೀ'40 ರಂದ್‌5.00 ರವಕೆಗ ಅಭಿವೃದ್ಧಿ ಪಡಿಸುವುದು. ! 45.00 

10 ಸೋಮವಾರಪೇಟೆ ತಾಲ್ಲೂಕು 'ಜಾಗೇನಹಳ್ಳಿ - 'ನಿಡ್ತ`- `'ಹಾರೆಹೊಸೂರು - ಗುಡುಗಳಲೆ ರಸ್ತೆಯ ಕಿ.ಮೀ. 0.00 ರಂದ'100 ರವರೆಗೆ pe 
ಮಳೆಯಿಂದ ಹಾನಿಯಾದ ರಸ್ತೆ ಅಭಿವೃದ್ದಿ. | ” 

1 `'ಸೋಮವಾರಪೇಟ್‌ ತಾಲ್ಲೂಕು ಡೊಡ್ಡಮಳ್ಳಿ- ಅಬ್ದೂರುಕಟ್ಟಿ ಕಸ್ತಯ ₹೬ ಮೀ 070 ರಲ್ಲಿ ತಡೆಗೋಡೆ ನಿರ್ಮಾಣ 13000 

"2 Tಸೋಮವಾರಪೇಟಿ ತಾಲ್ಲೂಕು ಮಾದಾಪುರ `-`ಜಿಳಿಗೇರಿ - ಕರಗಂದೂರು ತಕರ ಹಾನಗಲ್ಲು ರಸ್ತೆಯ ಕಮೀ 7155 ರಲ್ಲಿ! 
| ತಡೆಗೋಡೆ ಹಾಗೂ ಚರಂಡಿ ನಿರ್ಮಾಣ. | 4 

13 ಸೋಮವಾರಪೇಟೆ ತಾಲ್ಲೂಕು ಮಾದಾಪುರ"- `ಬಿಳಿಗೇರಿ - ₹ರಗಂದೊರು'`- ತಾಕೇರ'- ಹಾನಗಲ್ಲು ರಸ್ತೆಯ. ಮೀ 1155 ರಲ್ಲಿ 30.60 


| ರಕ್ಷಣಾ ಗೋಡೆ ನಿರ್ಮಾಣ. 


k ಎನ 


ಕ್ಷ 7 ಅಂದಾಜು ಮೊತ್ತ 
| 4 ಕಾಮಗಾರಿಯ ಹೆಸರು | (ರೂ.ಲಕ್ಷಗಳಲ್ಲಿ) 
74 ಸೋಮವಾರಪೇಟೆ ತಾಲ್ಲೂಕ `ಸೋಮವಾರಪೇಟೆ - ಹಾನಗಲ್ಲು - ತಲ್ತಾರೆಶಟ್ಟಳ್ಳಿ - ತಾಕೇರಿ `'ರಸ್ನೆಯ ₹ಮೀ'6.50 ರಕ್ಷ ರಕ್ಷಣಾ | 28.00 
ಗೋಡೆ ನಿರ್ಮಾಣ. | ? 
15 ಸೋಮವಾರಪೇಟೆ ತಾಲ್ಲೂಕಿ ಮಾದಾಪುರ - ಸೂರ೯ಜ್ಬಿ ಶಾಂತಳ್ಳಿ 'ರಸ್ತೆಯ'ಕಮೀ. 030 ಕಂಡ 053ರ ಹಾಗಾ ₹80 ರಂದ 2840 
| 9.10 ರವರೆಗೆ ಚರಂಡಿ ನಿರ್ಮಾಣ. | ” 
77 ಸೋಮವಾರಪಾಷ ತಾಪ್ಲೂಕ ಪಸಗೋಡು-ಹಯಲಕನಾರುಣಿವ ರಸ್ತೆಯ ಕ.ಮೀ.6.30 ರಲ್ಲಿ ರಕ್ಷಣಾ ಗೋಡೆ ನಿರ್ಮಾಣ. | 15.00 
77 ಸೋಮವಾರಪೇಷ ತಾಲ್ಲೂನ ಮಸಗಾಡು-ಯಲಕನೂರುಣಿತ ಕಹ ವಾ ರಂದ 73 ವರಗ ಮಢಹರದ 
40.00 
ಹಾನಿಯಾದ ಆಯ್ದ ಭಾಗದ ಅಭಿವೃದ್ಧಿ. | 
18 | ಸೋಮವಾರಪೇಟೆ ತಾಲ್ಲೂಕು ಕಿರಗಂದೂರು - ಗುಬ್ಬನಮನೆ - ತಾಕೇರಿ - ಬಾರ್ಲಗದ್ದೆ -ಹರಗ-ಬೆಟ್ಟದಕೊಪ್ಪ ರಸ್ತೆಯ ಕಿ.ಮೀ 0.00 $0.00 
ರಿಂದ 1.00 ವರೆಗೆ ಮಳೆಯಿಂದ ಹಾನಿಯಾದ ಆಯ್ದ ಭಾಗದ ಅಭಿವೃದ್ಧಿ. ’ 
19 ಸೋಮವಾರಪೇಟೆ ತಾಲ್ಲೂಕು ಗಣಗೂರು - ಆಲೂರೆಸಿದ್ದಾಪುರ ರೆಸ್ತೆಯೆ ಕಿ.ಮೀ. 0.00 ರಿಂದ 300 ಷರೆಗೆ ರಸ್ತೆ ಅಭಿವೃದ್ಧಿ. 100.00 
20] ವಿರಾಜಪೇಟೆ ತಾಲ್ಲೂಕು ಮಕರ ರಾಜ್ಯ ಹೆದ್ದಾರಿ ಸಂ. 89ರ ಕಮಿ.'58.80 ರಿಂದ 61.50 ಮತ್ತು 3500 ಕಂದ 775ರರಪಕೆಗ 200.00 
ಮಳೆಯಿಂದ ಹಾನಿಯಾಗಿರುವ ಅಡ್ಡ ಮೋರಿಗಳ ನಿರ್ಮಾಣ ಹಾಗೂ ರಸ್ತೆ ದುರಸ್ತಿ ಪಡಿಸುವುದು. i 
21” ವಿರಾಜಪೇಟೆ ತಾಲ್ಲೂಕು ಕಾನೊರು-ೆಂಬುಕೊಲ್ಲಿ 'ಜಿಲ್ಲಾ ಮುಖ್ಯ `ರಸ್ತೆ ಕಿಮಿ. 550 ಕಂದ"70.00 ರವರೆಗೆ ಮಳೆಯಿಂದ ಹಾನಿಯಾಗಿರುವ 20000 
' ಅಡ್ಡ ಮೋರಿಗಳ ನಿರ್ಮಾಣ ಹಾಗೂ ರಸ್ತೆ ದುರಸ್ತಿ ಪಡಿಸುವುದು. } ¢ 
22" ' ವಿರಾಜಪೇಟೆ ತಾಲ್ಲೂಕು ಪೆರುಂಬಾಡಿ-ಬಿಟ್ಟಂಗಾಲ ಜಿಲ್ಲಾ ಮುಖ್ಯ ರಸ್ತೆ ಕಿಮಿ. 000 ರಿಂದ 5.10 ರವಕೆ ಹಾನಿಯಾಗಿರನ ಅಡ್ಗೆ 
! ಮೋರಿಗಳ ನಿರ್ಮಾಣ ಹಾಗೂ ರಸ್ತೆ ದುರಸ್ತಿ ಪಡಿಸುವುದು. 
23 ವಿರಾಜಪೇಟೆ ತಾಲ್ಲೂಕು ` ವಿರಾಜಪೇಟೆ ಪಟ್ಟಣದ ಅಯ್ಯಪ್ಪ ಬೆಟ್ಟ ಹಾಗೂ ನೆಹರು`ನಗರದಲ್ಲಿ ತೀವ್ರ ಮಳೆಯಿಂದಾಗಿ ಹಾನಿಯಾಗಿರುವ ' 145 00 
ಭಾಗದಲ್ಲಿ ತಡೆಗೋಡೆ ನಿರ್ಮಾಣ ಕಾಮಗಾರಿ. ’ 
24 ವಿರಾಜಪೇಟೆ'ತಾಲ್ಲೂಕು ಸಿದ್ದಾಪುರ-ಪಾಲಿಬೆಟ್ಟ ಜಿಲ್ಲಾ ಮುಖ್ಯ ರಸ್ತೆ ಕಿಮೀ 5.00 ರಿಂದ 8.50 ರವರೆಗೆ ಮಳೆಯಿಂದ ಹಾನಿಯಾಗಿರುವ ಇಷ್ಣ 250.00 
ಮೋರಿಗಳ ನಿರ್ಮಾಣ ಹಾಗೂ ರಸ್ತೆ ದುರಸ್ಥಿಪಡಿಸುವ ಕಾಮಗಾರಿ. y 
' ರಾಜ್ಯ ಹೆದ್ದಾರಿ ರಸ್ತೆಗಳು 
25 ಮಡಿಕೇರಿ`ತಾಲ್ಲೂಕು ವಿರಾಜಪೇಟೆ-ಬೈಂದೊರು ರಸ್ತೆ ಸರಪಳಿ 29.50 ರಿಂದ 30.00 ಕಿ.ಮೀ ರವರೆಗೆ ಭಾರಿ ಮಳೆಯಿಂದಾಗಿ ಹಾಳಾಗಿರುವ 95.00 
| ' ಭಾಗಗಳ ದುರಸ್ಥಿ ಕಾಮಗಾರಿ. | ’ 
26 ಮಡಿಕೇರಿ ತಾಲ್ಲೂಕು ವಿರಾಜಪೇಟೆ-ಬೈಂದೂರುರಸ್ತೆ ಸರಪಳ' 30.50 ರಂದ 3100 ಕ.ಮೀ ರವರೆಗೆ ಭಾರಿ`' ಮಳೆಯಿಂದಾಗಿ ಹಾಳಾಗಿರುವ 2500 
| ಭಾಗಗಳ ದುರಸ್ಥಿ ಕಾಮಗಾರಿ. | ' 
77 ಮಡಿಕೇರಿ ತಾಲ್ಲೂಕು ವಿರಾಜಪೇಟೆ-ಬೈಂದೂರು`ರಸ್ತೆ ಸರಪಳಿ 3025ರಲ್ಲಿ ಭಾರಿ ಮಳೆಯಿಂದಾಗಿ ಹಾಳಾಗಿರುವ ರಸ್ತ ಭಾಗಕ್ಕೆ ತಡೆಗೋಡೆ 006 
' ಹಾಗೂ ರಕ್ಷಣಾ ಕಾಮಗಾರಿ | 
| 28 ' ಸೋಮವಾರಪೇಟೆ ತಾಲ್ಲೂಕು ವಿರಾಜಪೇಟೆ - ಬೈಂದೂರು ರಸ್ತೆಯ ಕಿ.ಮೀ 79.10 ರಲ್ಲಿ ರಕ್ಷಾಣ ಗೋಡೆ ನಿರ್ಮಾಣ 40.00 
29 ಸೋಮವಾರಪೇಟಿ ತಾಲ್ಲೂಕ `ನರಾಜಪೌಟ - ಬೈಂದೂರು ರೆಯ ಮೇ ರಕ್ತ ತಡೆಗೋಡೆ ನಿರ್ಮಾಣ ನಾ 


po 


ಕ್ರ ಅಂದಾಜು ಮೊತ್ತ" 

| ಹ | ಕಾಮಗಾರಿಯ ಹೆಸರು | (ರೂ.ಲಕ್ಷಗಳಲ್ಲ” 

730 | ಸೋಮವಾರಪೇಟೆ ತಾಲ್ಲೂಕ ವರಾಜಪೇಷ್‌ ಬೈಂದೊರು ರಸ್ತೆಯ ಕಿಮೀ'710 ರಲ್ಲಿ (ಅಯ್ಕಪ್ಪೆ ಸ್ವಾಮಿ ದೇವಸ್ಥಾನ ಹತ್ತಿರ) ತಡೆಗೋಡೆ | 20.00 
| ನಿರ್ಮಾಣ ; 

31  ಸಾಮವಾರಪೇತ ತಾಲ್ಲೂಕು ` ವಿರಾಜಪೇಟೆ - "ಬೈಂದೂರು ರಸ್ತೆಯ `ಕ.ಮೀ'7220 ರಿಂದ 72.860 ರವರೆಗೆ ಕಾಂಕ್ರೀಟ್‌ ಚರಂಡಿ 20.00 
| ನಿರ್ಮಾಣ. | g 

32 ಸನಾಹವಾಕಪಾಡ ತಾಲ್ಲೂಕು ಹಿರಿಸಾವೆ - ಚೆಟ್ನಳ್ಳಿ (ರಾ.ಹೆ 8) ರಸ್ತೆಯ'3.ಮೇ. 165.60 ಹಾಗೂ'185.90 ರಲ್ಲಿ ಮೋರಿ ಹಾಗೂ ಕ.ಮೇ. 30.00 
167.80 ರಲ್ಲಿ ತಡೆಗೋಡೆ ನಿರ್ಮಾಣ. } 

33 ಸೋಮವಾರಪೇಟೆ ತಾಲ್ಲೂಕು ಹಿರಿಸಾವೆ-ಚಿಟಳ್ಳಿ ರಸ್ತೆಯ ಕಿ.ಮೀ 3725ರಲ್ಲಿ ಮೋರಿ ಹಾಗೂ`ರಕ್ಷಣಾ ಕಾಮಗಾರಿ 10.00 

34 ಸೋಮವಾರಪೇಟೆ ತಾಲ್ಲೂಕು ಹಿರಿಸಾವೆ-ಚೆಟ್ಟಳ್ಳಿ ರಸ್ತೆಯ ಕಿ.ಮೀ 14210 ಹಾಗೂ 142.80 ರಲ್ಲೆ ಹಾನಿಗೊಂಡ ರಸ್ತೆಯ'ರಕ್ಷಣಾ ಕಾಮಗಾರಿ i 6000 

35 ವಿರಾಜಪೇಟೆ ತಾಲ್ಲೂಕು ಕೊಣನೂರು-ಮಾಕುಟ್ಟ ರಾ.ಹೆ. ಸಂರ ಕಮ. 7710 ರಂದ 7800 ರವರೆಗೆ ಮಳೆಯಿಂದ ಕುಸಿದಿರುವ ನಾನವನ 
| ಮೋರಿಗಳ ಭಾಗಕ್ಕೆ ಬಾಕ್ಸ್‌ ಕಲ್ಬರ್ಟ್‌ ನಿರ್ಮಾಣ ಕಾಮಗಾರಿ. | ' 

36 7 ವಿರಾಜಪೇಟೆ ತಾಲ್ಲೂಕು ಕೊಣನೊರು-ಮಾಕುಟ್ಟ ರಾ.ಹೆ. ಸಂ. 91ರ ಕಿಮಿ 79.20ರ ರಂದ 7.40 ರವರೆಗೌ ಮಳೆಯಿಂದ ಹಾಳಾಗಿರುವ 3000 
ಭಾಗಕ್ಕೆ ಕಾಂಕ್ರೀಟ್‌ ಚರಂಡಿ ನಿರ್ಮಾಣ ಕಾಮಗಾರಿ. ’ 

#1 ವಿರಾಜಪೇಟೆ ತಾಲ್ಲೂಕು ಕೊಣನೂರು-ಮಾಕುಟ್ಟ ರಾ.ಹೆ. ಸೆಂ. 91ರ `ಕಮಿ. 82.00 ರಂದ ₹230 ರವರೆಗೆ ಮಳೆಯಿಂದ ಹಾಳಾದ ಭಾಗಕ್ಕೆ 60.00 
ಕಾಂಕ್ರೀಟ್‌ ಚರಂಡಿ, ರಸ್ತೆಯ ಮೇಲಿನ ಬಿರುಕುಗಳನ್ನು ಬಲಪಡಿಸುವುದು ಹಾಗೂ ಬಾಕ್ಸ್‌ ಕಲ್ಪರ್ಟ್‌ ನಿರ್ಮಾಣ ಕಾಮಗಾರಿ. | 

38 ವರಾಜಪೇಟಿ ತಾಲ್ಲೂಕು ಟತೆಟ್ಟಗೇರ-ಮರನಾಡು ಜಿಲ್ಲಾ ಮವ್ಕ ಕಸ್ಟ 3ಮ1™ ಹಾಗೂ 7220ರ ರ್ಗ ಪಳಹಾಡ ಹಾನಿಯಾಗಡವ ನಾಸಾ 
ಅಡ್ಡ ಮೋರಿಗಳ ನಿರ್ಮಾಣ ಹಾಗೂ ಕಾಂಕ್ರೀಟ್‌ ರಸ್ತೆ ನಿರ್ಮಾಣ. ' 

39 ವಿರಾಜಪೇಟೆ ತಾಲ್ಲೂಕು ವಿರಾಜಪೇಟೆ-ಕರಡ' ಜಿಲ್ಲಾ ಮುಖ್ಯ ರಸ್ತೆ ಕೆಮಿ.'15.90 ರಿಂದ 16.40 ರವರೆಗೆ ಮಳೆಯಿಂದ ಇನಿದಿರುವ ಭಾಗಕ್ಕೆ 20.00 
ಕಾಂಕ್ರೀಟ್‌ ಚರಂಡಿ ನಿರ್ಮಾಣ ಕಾಮಗಾರಿ, | 

40 ಸೋಮವಾರಪೇಟೆ ತಾಲ್ಲೂಕಿನಲ್ಲಿ ಮಳೆಯಿಂದ ಹಾನಿಯಾದ ತಾಲ್ಲೂಕ ಕಛೇರಿ ದುರಸ್ತಿ 140.00 
. ಶಾಲಾ ಕಟ್ಟಡಗಳು fl ರ್‌ 

4 ವರಾಜಪೇಟೆಯೆಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಜ್ಞಾನ ಮತ್ತು ಕಲಾ ವಿಭಾಗ ಕಟ್ಟಡದ ಸೋರುತ್ತಿರುವ ಮೇಲ್ಬಾ; ವಣಿ ದುರಸ್ಥಿ 28.00 

42  ವಿರಾಜಪೌೇಟೆಯಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಜಕಹಕಗ ಶೌಚಾಲಯ ನರನ 14:00 

ಒಟ್ಟು 284700 


Rs 


